RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಮಾರ್ಚ್ ೭ , ೨೦೧೩ ( ಫಾಲ್ಗುಣ ೧೬ , ಶಕ ವರ್ಷ ೧೯೩೪) 
Bangalore, Thursday, March 7 , 2013 ( Phalguna 16, Shaka Varsha 1934) 


ಸಂಚಿಕೆ ೧೦ 
Issue 10 


| 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಅಬ್ದುಲ್ ಖಾದರ್, ಪಿ.ಐ., ಮತ್ತು ಶ್ರೀ ಬೀರಯ್ಯ , ವೈಯ್ಯಾಲಿ ಕಾವಲ್ ಪೊಲೀಸ್ ಠಾಣೆ, ಬೆಂಗಳೂರು, 

ಇವರುಗಳು ಸರ್ಕಾರಕ್ಕೆ ಸಲ್ಲಿಸಿದ ಪರಿಷ್ಕರಣ ಮೇಲ್ಮನವಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು, ಇವರ ಆದೇಶ ಸಂಖ್ಯೆ: 

ಡಿಇ (2)76 /ಸಿಓಪಿ / ಆರ್ -7/2010 ದಿನಾಂಕ: 03- 9 -2010 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, 
ಇವರ ಆದೇಶ ಸಂಖ್ಯೆ: (1) ಸಿಬಿ ( 8)74 /2010 -11 ದಿನಾಂಕ: 07 - 3 - 2011 (i) ಅಪೀಲು( 4)38 /2010 - 11 

( ಓ . ಬಿ . ಸಂಖ್ಯೆ: 46 / 2010 - 11 ) ದಿನಾಂಕ : 17 - 3 - 2011 
3. ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 03 -9 -2011 ಮತ್ತು 05 -11- 2011 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ( 8) 74 /2010 - 11 ದಿನಾಂಕ: 17 - 02 - 2012 
5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 91 ಸಿಎನ್‌ಎಸ್ 2012 ದಿನಾಂಕ: 

11 - 9 - 2012 


ಪ್ರಸ್ತಾವನೆ: 

ಶ್ರೀ ಅಬ್ದುಲ್ ಖಾದರ್, ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಶ್ರೀ ಬೀರಯ್ಯ ಹೆಚ್ . ಸಿ ಇವರುಗಳು ಬೆಂಗಳೂರಿನ ವೈಯಾಲಿ ಕಾವಲ್ ಪೊಲೀಸ್ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ 
ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರುಗಳ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 
7 ರಡಿ ಪ್ರತ್ಯೇಕವಾಗಿ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 


ದೋಷಾರೋಪಣೆ: 


(1) 


ಶ್ರೀ ಅಬ್ದುಲ್ ಖಾದರ್ , ಪಿ.ಐ.: 

ಶ್ರೀ ಅಬ್ದುಲ್ ಖಾದರ್ , ಪಿ . ಐ. ವೈಯಾಲಿ ಕಾವಲ್ ಪೊಲೀಸ್ ಠಾಣೆ, ಬೆಂಗಳೂರು ನಗರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ದಿನಾಂಕ: 10 - 04 -10 ರಂದು ಶ್ರೀ ಬೀರಯ್ಯ , ಹೆಚ್.ಸಿ.2653 ರವರನ್ನು ರಾತ್ರಿ ಕರ್ತವ್ಯದ ಪ್ರಭಾರವನ್ನು ವಹಿಸಿಕೊಳ್ಳಲು 
ತಿಳಿಸಿರುತ್ತೀರಿ, ಸದರಿ ಹೆಚ್.ಸಿ. ರವರು ರಾತ್ರಿ ಕರ್ತವ್ಯವನ್ನು ವಹಿಸಿಕೊಳ್ಳಲು ತಿರಸ್ಕರಿಸಿರುತ್ತಾರೆ . ನಂತರ ಠಾಣಾಧಿಕಾರಿಯಾದ ನೀವು 
ಸದರಿ ಹೆಚ್.ಸಿ. ರವರು ಕರ್ತವ್ಯವನ್ನು ನಿರಾಕರಿಸಿದ್ದಲ್ಲಿ ನೀವು ಹೆಚ್.ಸಿ. ಶ್ರೀ ಬೀರಯ್ಯ ರವರ ವಿರುದ್ದ ವರದಿಯನ್ನು ಎ.ಸಿ.ಪಿ./ ಡಿಸಿಪಿ 
ರವರಿಗೆ ಕಳುಹಿಸಬಹುದಿತ್ತು, ವಿನಾಕಾರಣ ಹೆಚ್.ಸಿ. ರವರ ವಿರುದ್ಧ ವಾಗ್ವಾದಕ್ಕಿಳಿದು ಅವರಿಗೆ ಹೊಡೆದ 
ಬೈದಿರುತ್ತೀರಿ ಈ ರೀತಿ ಒಬ್ಬ ಜವಾಬ್ದಾರಿಯುತ ಠಾಣಾಧಿಕಾರಿಯಾದ ನೀವು ಠಾಣೆಯ ಸಿಬ್ಬಂದಿಗಳೊಂದಿಗೆ ಅಸಭ್ಯತೆಯಿಂದ ವರ್ತಿಸಿ 
ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ , ಬೇಜವಾಬ್ದಾರಿತನ ಹಾಗೂ ದುರ್ನಡತೆ ಪ್ರದರ್ಶಿಸಿರುತ್ತೀರಿ. 

( ೩೯೩ ) 


೩೯೪ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೭ , ೨೦೧೩ 


ಭಾಗ ೧ 


(ii) ಶ್ರೀ ಬೀರಯ್ಯ , ಹೆಚ್ .ಸಿ.: 

ಶ್ರೀ ಬೀರಯ್ಯ , ಹೆಚ್. ಸಿ. 2653 ಆದ ನೀವು ವೈಯಾಲಿ ಕಾವಲ್ ಪೊಲೀಸ್ ಠಾಣೆ, ಬೆಂಗಳೂರು ನಗರದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ದಿನಾಂಕ: 10 - 4 - 10 ರಂದು ರಾತ್ರಿ ಶ್ರೀ ಚಿಕ್ಕಚೌಡಪ್ಪ, ಎ.ಎಸ್. ಐ . ರವರು ತಮ್ಮ ಹಗಲು ಕರ್ತವ್ಯ ಮುಗಿಸಿ 
ರಾತ್ರಿ ಕರ್ತವ್ಯಕ್ಕೆ ಸಿಬ್ಬಂದಿಗಳಿಗೆ ರೋಲ್ಕಾಲ್ ಮಾಡಿ ಠಾಣೆಯಲ್ಲಿರುವ ರೂಢಿಯಂತೆ ಆ ದಿನದ ರಾತ್ರಿ ಕರ್ತವ್ಯಕ್ಕೆ ಪ್ರಭಾರಕ್ಕೆ 
ನಿಮ್ಮನ್ನು ನೇಮಿಸಿ ಠಾಣಾ ದಿನಚರಿಯನ್ನು ಪಡೆಯಲು ಹೇಳಿದಾಗ ನೀವು ಠಾಣಾ ಪ್ರಭಾರದ ಕರ್ತವ್ಯವನ್ನು ವಹಿಸಿಕೊಳ್ಳಲು 
ತಿರಸ್ಕರಿಸಿರುತ್ತೀರಿ ನಂತರ ಠಾಣಾಧಿಕಾರಿಯವರು ದೂರವಾಣಿ ಮೂಲಕ ಠಾಣಾ ಪ್ರಭಾರವನ್ನು ವಹಿಸಿಕೊಳ್ಳುವಂತೆ ಸೂಚಿಸಿದರೂ 
ಸಹಾ ಪಿ . ಐ . ರವರ ಸೂಚನೆಯನ್ನು ತಿರಸ್ಕರಿಸಿ ನನಗೆ ಬೇರೆ ಕರ್ತವ್ಯವನ್ನು ಕೊಡುವಂತೆ ಕೇಳಿಕೊಂಡಿರುತ್ತೀರಿ. ಈ ರೀತಿ ಠಾಣಾ 
ಪ್ರಭಾರದ ಜವಾಬ್ದಾರಿ ಹೊಂದಿರುವ ಪಿ. ಐ. ರವರು ನೀಡಿದ ಕಾನೂನು ಬದ್ದ ಸೂಚನೆಗಳನ್ನು ತಿರಸ್ಕರಿಸಿ ನಿಮ್ಮ ಕರ್ತವ್ಯದಲ್ಲಿ 
ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ. 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರುಗಳ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 03 - 09 - 2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ 2 ವರ್ಷಕಾಲ ಮುಂದೂಡಲಾದ ದಂಡನೆಯನ್ನು ವಿಧಿಸಿದ್ದಾರೆ . 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ನೃಪತುಂಗ ರಸ್ತೆ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: ದಿನಾಂಕ : 07 - 03 - 2011 ಮತ್ತು 
17 - 03 - 2011ರ ಆದೇಶಗಳಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು 
ಪರಿಗಣಿಸಿ , ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಣ 120 ಪೊಸಿಅ 2011 ಬೆಂಗಳೂರು, ದಿನಾಂಕ: 29 - 9 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಅಬ್ದುಲ್ ಖಾದರ್ , ಪಿ.ಐ ., ಮತ್ತು ಶ್ರೀ ಬೀರಯ್ಯ , ಸಿ. ಹೆಚ್. ಸಿ., ವೈಯ್ಯಾಲಿ ಕಾವಲ್ ಪೊಲೀಸ್ ಠಾಣೆ, 
ಬೆಂಗಳೂರು, ಇವರುಗಳಿಗೆ ಶಿಸ್ತು ಪ್ರಾಧಿಕಾರದ ದಿನಾಂಕ: 03 - 9 - 2010ರ ಆದೇಶದಲ್ಲಿ ವಿಧಿಸಿದ ದಂಡನೆಯನ್ನು ಭಾಗಶಃ ಮಾರ್ಪಡಿಸಿ ಇವರುಗಳ 
ವಾರ್ಷಿಕ ವೇತನ ಬಡ್ಡಿಯನ್ನು ಒಂದು ವರ್ಷ ಕಾಲ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಮುಂದೂಡುವ ದಂಡನೆಯನ್ನು 
ವಿಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


PR 20 


ವಿಷಯ: 


ಒಳಾಡಳಿತ ಸಚಿವಾಲಯ 
ಶ್ರೀ ಜಿ. ಕಾಶೀನಾಥ, ಪಿ.ಎಸ್. ಐ., ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆ, ಬಳ್ಳಾರಿ ಜಿಲ್ಲೆ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 


1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಬಳ್ಳಾರಿ , ಇವರ ಆದೇಶ ಸಂಖ್ಯೆ: 

23 /ಪಿಆರ್ /2011 ( ಜಿ. ಆ . ಸಂಖ್ಯೆ : 214 /2011 ) ದಿನಾಂಕ: 10 -6 - 2011 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ , ಇವರ 

ಆದೇಶ ಸಂಖ್ಯೆ : 32 / ಅಪೀಲು/ ಸಿಬ್ಬಂದಿ - 2/ 2011 - 12 ( ಓ . ಬಿ. 149 /11 -12) ದಿನಾಂಕ: 28 - 12 - 2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 20 - 01 - 2012 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಅಪೀಲು( 2) 65/ 2011 - 12 ದಿನಾಂಕ: 31 - 3 - 2012 


ಪ್ರಸ್ತಾವನೆ: 

ಶ್ರೀ ಜಿ. ಕಾಶೀನಾಥ, ಪಿ .ಎಸ್. ಐ ., ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆ , ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಕರ್ತವ್ಯದಲ್ಲಿ ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ ) 
ನಿಯಮಗಳು, 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


೩೯೫ 


ದೋಷಾರೋಪಣೆ: 


“ ಶ್ರೀ ಜಿ. ಕಾಶೀನಾಥ್ , ಪಿ .ಎಸ್. ಐ ಆದ ನೀವು ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವಿರಿ, ಶ್ರೀ ಹೇಮಂತ್ ಎಸ್. ಜೈನ್ ತಂದೆ ಸುಭಾಸ್ ಜೈನ್, ಎಂ . ಜಿ. ರಸ್ತೆ, ಹೊಸಪೇಟೆ ರವರು ತಮ್ಮ 
ತಂದೆ ಸುಭಾಸ್ ಜೈನ್ ರವರನ್ನು ಅಪಹರಣ ಮಾಡಿದ್ದು , ಈ ಬಗ್ಗೆ ಬಡಾವಣೆ ಠಾಣೆಯಲ್ಲಿ ದಿನಾಂಕ: 15 -12 - 2010 
ರಂದು ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣ ವರದಿಯಾಗಿ ನಾಲ್ಕು ತಿಂಗಳು ನಡೆದರೂ ಸಹ ಕೃತ್ಯ ನಡೆದ 
ಸ್ಥಳದ ಪಂಚನಾಮೆ ಹಾಗೂ ಇತರೆ ಸಾಕ್ಷಿದಾರರುಗಳ ಹೇಳಿಕೆಗಳನ್ನು ಮಾಡದೇ ಅಪಹರಣಕ್ಕೆ ಒಳಗಾದ ಸುಭಾಸ್ 
ಜೈನ್ ರವರ ಹೇಳಿಕೆಯನ್ನು ಸಹ ಪಡೆದಿರುವುದಿಲ್ಲ & ಬರ್ಕೆ ಪೊಲೀಸ್ ಠಾಣೆಯ ಪಿ .ಎಸ್. ಐ . & ಅವರ ಜೊತೆಗಿದ್ದ 
4 ಜನರ ಹೇಳಿಕೆಗಳನ್ನು ಸಹ ಪಡೆದಿರುವುದಿಲ್ಲ. ಈ ಬಗ್ಗೆ ಅಪರಾಧ ಸಭೆಯಲ್ಲಿ ಸೂಚನೆ & ಆದೇಶಗಳನ್ನು 
ನೀಡಿದರೂ ಮೇಲಾಧಿಕಾರಿಗಳ ಆದೇಶವನ್ನು ಪಾಲಿಸಿರುವುದಿಲ್ಲವೆಂದು ಉಲ್ಲೇಖಿತ ವರದಿಯಿಂದ ತಿಳಿದು 
ಬಂದಿರುತ್ತದೆ. 

ಶಿಸ್ತು ಇಲಾಖೆಯಲ್ಲಿ ನೀವು ಒಬ್ಬ ಉನ್ನತ ಅಧಿಕಾರಿಯಾಗಿದ್ದುಕೊಂಡು, ಅಪರಾಧ ಪ್ರಕರಣಗಳು ದಾಖಲಾತಿ 
ಆದ ಕೂಡಲೇ ನ್ಯಾಯಸಮ್ಮತ ರೀತಿಯಲ್ಲಿ ತನಿಖೆ ಮಾಡುವುದು & ತನಿಖೆಯ ಬಗ್ಗೆ ಮೇಲಾಧಿಕಾರಿಗಳಿಂದ ಸೂಕ್ತ 
ಸಲಹೆ & ಸೂಚನೆಗಳನ್ನು ಪಡೆಯುವುದು ನಿಮ್ಮ ಆಧ್ಯ ಕರ್ತವ್ಯವಾಗಿರುತ್ತದೆ. ಆದರೆ , ನೀವು ಹಾಗೆ ಮಾಡದೇ , ಸದರಿ 

ಪ್ರಕರಣದ ತನಿಖೆಯಲ್ಲಿ ಕರ್ತವ್ಯ ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತನ ತೋರಿರುತ್ತೀರಿ. ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಬಳ್ಳಾರಿ, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 10 - 6 - 2011ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ 
ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಆರು ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ , ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 28-12 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ನಿರ್ಲಕ್ಷತನ ಮತ್ತು 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 5 ಪೊಸಿಅ 2012 ಬೆಂಗಳೂರು, ದಿನಾಂಕ: 05 - 7 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಿ. ಕಾಶೀನಾಥ, ಪಿ .ಎಸ್. ಐ., ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆ, ಬಳ್ಳಾರಿ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


PR 24 


ಒಳಾಡಳಿತ ಸಚಿವಾಲಯ 


ವಿಷಯ: 


ಓದಲಾಗಿದೆ: 


ಶ್ರೀ ನಾರಾಯಣಸ್ವಾಮಿ , ಮಾಜಿ ಪಿ.ಸಿ.- 9558 , ಹೈಗೌಂಡ್ಸ್ ಪೊಲೀಸ್ ಠಾಣೆ, ಬೆಂಗಳೂರು, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಇವರ ಆದೇಶ ಸಂಖ್ಯೆ: 

05 / ಡಿಇ -1 /ಆರ್.6 /2009 ದಿನಾಂಕ: 13 - 4 - 2010 
2 . ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ . ಜಿ. ಮತ್ತು ಐ . ಜಿ . ಪಿ . ಬೆಂಗಳೂರು, ಇವರ ಆದೇಶ ಸಂಖ್ಯೆ: 

ಅಪೀಲು( 4)/07/2010 -11 ( ಓ . ಬಿ. ಸಂಖ್ಯೆ: 23 / 2010 -11) ದಿನಾಂಕ: 16 - 9 -10 | 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 09 -01-2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 70 /2011 - 12 ದಿನಾಂಕ: 18 - 4 - 2012 


೩೯೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಮಾರ್ಚ್ ೭ , ೨೦೧೩ 


ಭಾಗ ೧ 


ಪ್ರಸ್ತಾವನೆ: 

ಶ್ರೀ ನಾರಾಯಣಸ್ವಾಮಿ , ಇವರು ಬೆಂಗಳೂರಿನ ಹೈಗೌಂಡ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್‌ಟೇಬಲ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ದರೋಡೆ ನಡೆಸಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಅಧಿಕಾರ ದುರುಪಯೋಗಪಡಿಸಿಕೊಂಡು 
ಇಲಾಖೆಯ ಘನತೆಗೆ ಧಕ್ಕೆ ತಂದ ಕಾರಣದ ಮೇಲೆ ಇನ್ನಿಬ್ಬರು ಪೊಲೀಸ್ ಕಾನ್ಸ್‌ಟೇಬಲ್ ರವರೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) 
ನಿಯಮಗಳು, 1965ರ ನಿಯಮ 6 ಮತ್ತು 8 ರೊಂದಿಗೆ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 


ದೋಷಾರೋಪಣೆ: 


“ಶ್ರೀ ನಾರಾಯಣಸ್ವಾಮಿ ಪಿ.ಸಿ. 9558 ಮತ್ತು ಶ್ರೀ ಪ್ರಸನ್ನ ಪಿ. ಸಿ. 9563, ಆದ ನೀವು ಹೈಗೌಂಡ್ ಪೊಲೀಸ್ ಠಾಣೆ 
ಹಾಗೂ ಶ್ರೀ ಅಶ್ವಥ್ ರೆಡ್ಡಿ ಪಿ.ಸಿ. 9618, ಮಹಿಳೆ ಮತ್ತು ಮಾದಕ ದ್ರವ್ಯ ದಳ, ಸಿ. ಸಿ. ಬಿ . ಬೆಂಗಳೂರು ನಗರ ಇಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದೀರಿ. ನೀವುಗಳು ದಿ : 19 - 02 - 2008 ರಂದು ರಾತ್ರಿ ಸುಮಾರು 9 - 30 ಗಂಟೆ ಸಮಯದಲ್ಲಿ 
ಸಾರ್ವಜನಿಕರಾದ ಶ್ರೀನಿವಾಸ್ , ಸುಧಾಕರ ರೆಡ್ಡಿ ಹಾಗೂ ವೆಂಕಟನಾರಾಯಣ ಎಂಬುವವರೊಂದಿಗೆ ಸೇರಿಕೊಂಡು ಸಂಚು 
ನಡೆಸಿ , ಒಂದು ಟಾಟಾ ಸುಮೋದಲ್ಲಿ ವಿದ್ಯಾದುದಾರರಾದ ಶ್ರೀ ಸಂಜೀವ್ ಎ ಕುರುಪ್ , ನಂ . ಸಿ. - 66, ಕೆ . ಪಿ . ಡಬ್ಲ್ಯೂಡಿ 
ಕ್ವಾಟ್ರಸ್‌, ಜೀವನಭೀಮನಗರ, ಬೆಂಗಳೂರು 75 ರವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ, ಶಿವಮೊಗ್ಗ ಪೊಲೀಸರೆಂದು 
ಸುಳ್ಳು ಹೇಳಿ ಶ್ರೀ ಸಂಜೀವ್ ಎ ಕುರುಪ್ ರವರ ಕೈಗೆ ಬೇಡಿ ತೊಡಿಸಿ ಅವರ ಮನೆಯಲ್ಲಿದ್ದ ಬೆಲೆ ಬಾಳುವ ಒಂದು 
ಹಳೇ ದೇವರ ಫೋಟೋವನ್ನು ಬಲವಂತವಾಗಿ ವಶಕ್ಕೆ ಪಡೆದು ನಂತರ ಶ್ರೀ ಸಂಜೀವ್ ಎ ಕುರುಪ್ ಹಾಗೂ ಅವರ 
ಪತ್ನಿಯನ್ನು ಸದರಿ ಟಾಟಾ ಸುಮೋ ವಾಹನದಲ್ಲಿ ಕುಳ್ಳಿರಿಸಿಕೊಂಡು ಹೋಗಿ ಏರ್‌ಪೋರ್ಟ್‌ ರಸ್ತೆಯಲ್ಲಿ ಟಾಟಾ 
ಸುಮೋದಿಂದ ಅವರಿಬ್ಬರನ್ನು ಕೆಳಗೆ ಇಳಿಸಿ ನೀವು ಪರಾರಿಯಾಗಿರುತ್ತೀರಿ. ನೀವು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಸಾರ್ವಜನಿಕರ ರಕ್ಷಣೆ ಅಪರಾಧ ತಡೆಯುವುದು ಅಪರಾಧಿಗಳನ್ನು ಪತ್ತೆಹಚ್ಚುವ ಕಾರ್ಯ ನಿರ್ವಹಿಸ 
ಬೇಕಾಗಿದ್ದರೂ ಸಹ ನೀವುಗಳೇ ದರೋಡೆ ನಡೆಸಿ, ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಅಧಿಕಾರ ದುರುಪಯೋಗ 
ಹಾಗೂ ಗಂಭೀರ ಸ್ವರೂಪದ ಕರ್ತವ್ಯಲೋಪವೆಸಗಿ ಪೊಲೀಸ್ ಇಲಾಖೆಯ ಘನತೆಗೆ ಧಕ್ಕೆ ತಂದಿರುತ್ತೀರಿ. ಈ ಬಗ್ಗೆ ಶ್ರೀ 
ಸಂಜೀವ್ ಎ ಕುರುಪ್ ರವರು ನೀಡಿದ ದೂರಿನ ಮೇರೆಗೆ ನಿಮ್ಮ ವಿರುದ್ದ ಜೆ. ಬಿ. ನಗರ ಪೊಲೀಸ್ ಠಾಣೆಯಲ್ಲಿ 

ಮೊ . ಸಂ . 78/08, ಕಲಂ 419 - 420- 120 ( ಬಿ) 395 ಐಪಿಸಿ ಪ್ರಕಾರ ಪ್ರಕರಣ ದಾಖಲಾಗಿರುತ್ತದೆ.” 

ಮೇಲ್ಕಂಡ ಆರೋಪದ ಮೇಲೆ ಜಂಟಿ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ , ಇವರು 
ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 13 - 4 -2010ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ದಿನಾಂಕ: 28 - 01 
2009 ರಿಂದ ಸದರಿ ಆದೇಶ ಹೊರಡಿಸಿದ ದಿನಾಂಕದವರೆಗಿನ ಅಮಾನತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ.ಜಿ. ಮತ್ತು ಐ.ಜಿ. ಪಿ. 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 16 -9 - 2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

- ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, 

ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು 
ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 15 ಪೈಸಿಅ 2012 ಬೆಂಗಳೂರು, ದಿನಾಂಕ: 05 - 7 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ನಾರಾಯಣಸ್ವಾಮಿ , ಮಾಜಿ ಪಿ.ಸಿ.- 9558, ಹೈಬ್ರೌಂಡ್ಸ್ ಪೊಲೀಸ್ ಠಾಣೆ, ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ .ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


P R 25 


ಭಾಗ ೧ 


೩೯೭ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 

ಒಳಾಡಳಿತ ಸಚಿವಾಲಯ 


ವಿಷಯ : 


ಶ್ರೀ ಎಸ್ . ಬಿ . ಛಬ್ಬಿ , ಪಿ. ಐ ., ಗಂಗಮ್ಮನಗುಡಿ ಪೊಲೀಸ್ ಠಾಣೆ, ಬೆಂಗಳೂರು, ಇವರ ಪರಿಷ್ಕರಣ ಮೇಲ್ಮನವಿಯ 
ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 


1. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಅಯುಕ್ತರು , ಪೂರ್ವ ವಿಭಾಗ, ಬೆಂಗಳೂರು, ಇವರ 

ಆದೇಶ ಸಂಖ್ಯೆ: 96/ಡಿ. ಇ/ ಆರ್ -1/ ಪೂ / 2007 ದಿನಾಂಕ: 31 -12 -2007 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅಡಿಷನಲ್ ಪೊಲೀಸ್ ಆಯುಕ್ತರು , ಆಡಳಿತ, ಬೆಂಗಳೂರು ನಗರ , 

ಇವರ ಆದೇಶ ಸಂಖ್ಯೆ: 22/ ಅಪೀಲು/ 2008 ದಿನಾಂಕ: 26 -8- 2009 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 22 - 10 -2009 
- ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಸಿಬಿ( 8)/ 06/2009 -10 ದಿನಾಂಕ: 01 - 8 - 2011 


ಪ್ರಸ್ತಾವನೆ : 

ಶ್ರೀ ಎಸ್. ಬಿ. ಛಬ್ಬಿ , ಪಿ. ಐ., ಇವರು ಬೆಂಗಳೂರಿನ ಗಂಗಮ್ಮನ ಗುಡಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಅಶಿಸ್ತು ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ 
ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು, 1965ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಈ ದಿನ ಠಾಣೆಗೆ ಭೇಟಿ ನೀಡಿ ತನಿಖೆಯಲ್ಲಿರುವ ಪ್ರಕರಣಗಳಲ್ಲಿ ಯು . ಡಿ. ಅರ್ . ನಂ . 25 /07 ಕಲಂ 174 ಸಿ.ಆರ್. ಪಿ. ಸಿ. 
ಕೇಸಿನ ಕಡತವನ್ನು ಪರಿಶೀಲಿಸಲಾಗಿ ದಿನಾಂಕ: 18 - 7 - 07 ರಂದು ಫಿರ್ಯಾದಿ ಶ್ರೀ ಬಬ್ಲೂ ಕುಮಾರ್ ಮೈಸೋರ್ ಬಿನ್ 
ರಮೇಶ್ ಮೈಸೋರೆ ಎಂಬುವವರು ನೀಡಿರುವ ಹೇಳಿಕೆ ದೂರಿನಲ್ಲಿ ಪಿರ್ಯಾದಿಯ ತಮ್ಮ ಜಿತೇಂದ್ರ ಕಟ್ಟಡ ಕೆಲಸ 
ಮಾಡುತ್ತಾ ಸೆಂಟ್ರಿಂಗ್ ತೆಗೆಯುವಾಗ್ಗೆ 3ನೇ ಮಹಡಿಯಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾಗಿ ತಿಳಿಸಿರುತ್ತಾರೆ . ಪಿರ್ಯಾದಿಯ 
ಹೇಳಿಕೆಯಿಂದ ಈ ಘಟನೆಯಲ್ಲಿ ಕಟ್ಟಡ ನಿರ್ಮಾಣದವರ ನಿರ್ಲಕ್ಷತೆಯಿಂದ ಫಿರ್ಯಾದಿಯ ತಮ್ಮ ಮೃತಪಟ್ಟಿರುವುದು 
ಕಂಡುಬರುತ್ತದೆ. "ಫಿರ್ಯಾದಿಯ ಹೇಳಿಕೆಯಿಂದ ಈ ಘಟನೆಯು ಕಲಂ 304( ಎ) ಐಪಿಸಿ ಅಡಿಯಲ್ಲಿ 
ಅಪರಾಧವಾಗಿರುವುದು ಸ್ಪಷ್ಟವಾಗಿದ್ದರು" ಕೂಡಾ ಪಿ.ಎಸ್. ಐ. ರವರು ಕಲಂ 304( ಎ) ಐಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲು 
ಮಾಡಿ ತನಿಖೆಯನ್ನು ನಡೆಸದೆ ಯು . ಡಿ . ಆರ್. ಪ್ರಕರಣ ದಾಖಲು ಮಾಡಿರುತ್ತಾರೆ. 

ನೀವು ಠಾಣಾಧಿಕಾರಿಯಾಗಿ ನಿಮ್ಮ ಅಧೀನ ಅಧಿಕಾರಿಯಾದ ಪಿ .ಎಸ್. ಐ . ರವರ ಕರ್ತವ್ಯಗಳನ್ನು ಪರಿಶೀಲಿಸಿ 
ಪಿ .ಎಸ್.ಐ . ರವರು ಆರೋಪಿಗಳೊಂದಿಗೆ ಶಾಮೀಲಾಗಿ ಸಂಜೇಯ ಅಪರಾಧವನ್ನು ಮುಚ್ಚಿಹಾಕಿರುವುದನ್ನು ಪರಿಶೀಲಿಸಿ 
ಅವರ ತನಿಖೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ ವಿಫಲರಾಗಿ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, 

ಬೇಜವಾಬ್ದಾರಿಯನ್ನು ಪ್ರದರ್ಶಿಸಿರುತ್ತೀರಾ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೋಲೀಸ್ ಅಯುಕ್ತರು, 
ಪೂರ್ವ ವಿಭಾಗ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 31 -12 - 2007ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 
ವಾರ್ಷಿಕ ವೇತನ ಬಡ್ತಿಯನ್ನು 6 ತಿಂಗಳ ಕಾಲ ನಂತರದ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಡಿಷನಲ್ ಪೊಲೀಸ್ 
ಆಯುಕ್ತರು, ಆಡಳಿತ, ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 26 - 8 - 2009ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಅಶಿಸ್ತು 
ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 1೨೦ ಸೊಸಿಅ 2009 ಬೆಂಗಳೂರು, ದಿನಾಂಕ: 05- 7- 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್. ಬಿ . ಛಬ್ಬಿ, ಪಿ. ಐ., ಗಂಗಮ್ಮನಗುಡಿ ಪೊಲೀಸ್ ಠಾಣೆ, ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR 26 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 


೩೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಜಿ . ಯತಿರಾಜ್ , ಎ .ಎಸ್. ಐ ., ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ, ಇವರ 
ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಶಿವಮೊಗ್ಗ, ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ(7)/ ಶಿಕ್ಷೆ /100 /2010 (ಓ. ಬಿ. 161 /2011) ದಿನಾಂಕ: 22 -3 - 2011 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ, ಇವರ 
ಆದೇಶ ಸಂಖ್ಯೆ: 05/ಅಪೀಲು/ಸಿಬ್ಬಂದಿ -2/ 2011 -12 ( ಓ.ಬಿ. 24/2011- 12) ದಿನಾಂಕ : 25 -5- 2011 
- ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 16 - 8 - 2011 
- ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು(2) 37 /2011- 12 ದಿನಾಂಕ: 25 -11 -2011 


ಪ್ರಸ್ತಾವನೆ: 


ಶ್ರೀ ಜಿ. ಯತಿರಾಜ್, ಎ.ಎಸ್.ಐ ., ಇವರು ಶಿವಮೊಗ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ತೀವ್ರ ಕರ್ತವ್ಯಲೋಪ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ 
ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು , 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಯತಿರಾಜ್ ಎ.ಎಸ್. ಐ . ಮತ್ತು ಮಹಿಳಾ ಪಿ. ಸಿ.- 746, ಶ್ರೀಮತಿ ಸರೋಜಮ್ಮ ಆದ ನೀವುಗಳು ಶಿವಮೊಗ್ಗ 
ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಮಹಿಳಾ ಪೊಲೀಸ್ ಠಾಣೆ ಗುನ್ನೆ ಸಂಖ್ಯೆ : 56 /2010 ಕಲಂ: 
489( ಎ), 420 , 506, 504, 323, ಸಹಿತ 34 ಐ. ಪಿ.ಸಿ. ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ಟಾಟಾ ಸುಮೋ 
ವಾಹನದಲ್ಲಿ ಹುಬ್ಬಳ್ಳಿಗೆ ಹೋದ ಸಂದರ್ಭದಲ್ಲಿ ಆರೋಪಿಗಳನ್ನು ಹಿಡಿದು ತಂದು ಠಾಣಾ ಪಿ .ಎಸ್. ಐ . ರವರ ಮುಂದೆ 
ಹಾಜರುಪಡಿಸದೆ ಅವರನ್ನು ಬಿಟ್ಟು ಕಳಿಸುವ ಮೂಲಕ ತೀವ್ರ ಕರ್ತವ್ಯಲೋಪ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ 

ಆರೋಪಣೆಗಳ ಬಗ್ಗೆ. ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಶಿವಮೊಗ್ಗ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 22 - 3- 2011ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ತದನಂತರದ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ 6 ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ : 25 -5 -2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ . 

- ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ತೀವ್ರ ಕರ್ತವ್ಯಲೋಪ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ ೨೦ ಸೊಸಿಅ 2011 ಬೆಂಗಳೂರು, ದಿನಾಂಕ: 05 -7 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಯತಿರಾಜ್ , ಎ .ಎಸ್. ಐ., ನ್ಯೂಟೌನ್ ಪೊಲೀಸ್ ಠಾಣೆ, ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


PR 27 


ಭಾಗ ೧ 


೩೯೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 

ಒಳಾಡಳಿತ ಸಚಿವಾಲಯ 


ವಿಷಯ : 


ಶ್ರೀ ಜಿ . ಕಾಶೀನಾಥ, ಪಿ . ಎಸ್. ಐ., ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆ, ಇವರ ಪರಿಷ್ಕರಣ ಮೇಲ್ಮನವಿಯ 
ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 


1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಬಳ್ಳಾರಿ, ಇವರ ಆದೇಶ ಸಂಖ್ಯೆ : 

18/ ಪಿಆರ್ /2011 ( ಜಿ. ಆ. ಸಂಖ್ಯೆ: 200/2011) ದಿನಾಂಕ: 03 - 6 - 2011 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ , ಇವರ 
ಆದೇಶ ಸಂಖ್ಯೆ: 38/ಅಪೀಲು/ಸಿಬ್ಬಂದಿ- 2/ 2011 - 12 ( ಓ . ಬಿ . ಸಂಖ್ಯೆ: 153 /2011 -12) ದಿನಾಂಕ: 
28 - 12 - 2011 


ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 20 - 01 - 2012 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು( 2 )66/2011 - 12 ದಿನಾಂಕ: 30 - 3 - 2012 


ಪ್ರಸ್ತಾವನೆ: 

ಶ್ರೀ ಜಿ. ಕಾಶೀನಾಥ, ಪಿ.ಎಸ್. ಐ., ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆ, ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಕರ್ತವ್ಯದಲ್ಲಿ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) 
ನಿಯಮಗಳು , 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ ರಹದಾರಿ ಅರ್ಜಿಯನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸದೇ ಕರ್ತವ್ಯದಲ್ಲಿ ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತನ 
ತೋರಿರುವ ಬಗ್ಗೆ. ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು. 
ಬಳ್ಳಾರಿ, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 03 - 6 - 2011ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡಿಯನ್ನು ಮುಂದಿನ 
ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಆರು ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ , ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 28-12 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ನಿರ್ಲಕತನ ಮತ್ತು 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 6 ಪೊಸಿಅ 2012 ಬೆಂಗಳೂರು, ದಿನಾಂಕ: 05 - 7 -2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಜಿ. ಕಾಶೀನಾಥ, ಪಿ .ಎಸ್. ಐ ., ಹೊಸಪೇಟೆ ಬಡಾವಣೆ ಪೊಲೀಸ್ ಠಾಣೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


PR 28 


೪೦೦ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಬಿ.ಎಸ್. ಲೋಕಾಪುರ, ಪಿ.ಐ., ಬೆಸ್ಕಾಂ ಯಾದಗಿರಿ ಜಿಲ್ಲೆ, ಯಾದಗಿರಿ , ಇವರ ಪರಿಷ್ಕರಣ ಮೇಲ್ಮನವಿಯ 
ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಬೆಳಗಾಂ, ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ - 2ಎ /ಪಿಆರ್ /06/2008 ( ಆ. ಪು. ಸಂಖ್ಯೆ : 585 /2008 ) ದಿನಾಂಕ: 25 - 6- 2008 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾಂ, ಇವರ 

ಹಿಂಬರಹ ಸಂಖ್ಯೆ: ಅಪೀಲು/ 12 /ಉವ/2012 ದಿನಾಂಕ : 26 - 3- 2012 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 05 - 05 - 2012 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಸಿಬಿ( 8)17 /2012 - 13 ದಿನಾಂಕ: 18 - 7 - 2012 


ಪ್ರಸ್ತಾವನೆ: 


ಶ್ರೀ ಬಿ.ಎಸ್. ಲೋಕಾಪುರ, ಇವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪಿ.ಎಸ್. ಐ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ 
ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ ಆಪಾದಿತ ಪೊಲೀಸ್ ಅಧಿಕಾರಿಯಾದ ನೀವು ರಾಯಭಾಗ ಪೊಲೀಸ್ ಠಾಣೆಯ ಠಾಣಾ ಹದ್ದಿಯಲ್ಲಿ ಮಟಕಾ , 
ಜೂಜಾಟ ನಿರ್ಮೂಲನೆ ಮಾಡಲು ಮತ್ತು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ನಿಮಗೆ ಸೂಚಿಸಿದ್ದರೂ ಸಹ ನಿಮ್ಮ ಠಾಣಾ 
ವ್ಯಾಪ್ತಿಯಲ್ಲಿ ಅಂತಹ ಮಟಕಾ ಜೂಜಾಟಗಳನ್ನು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಕೊಳ್ಳದೇ ಮತ್ತು ಈ ಬಗ್ಗೆ ನಿಮ್ಮ 
ಮೇಲಾಧಿಕಾರಿಗಳು ನಿಮಗೆ ನೀಡಿದ ಸೂಕ್ತ ಸಲಹೆ ಸೂಚನೆಗಳನ್ನು ಪಾಲಿಸದೇ ಇರುವುದರಿಂದ ರಾಯಭಾಗ ಠಾಣೆ 
ಗು. ನಂ . 275/07 ಕಲಂ 78 (3) ಕೆ.ಪಿ . ಆಕ್ಸ್ ಅಡಿ ಪ್ರಕರಣ ದಾಖಲಾಗಲು ಕಾರಣೀಭೂತರಾಗಿ ಠಾಣಾ ವ್ಯಾಪ್ತಿಯಲ್ಲಿ 
ಮಟಕಾ ಜೂಜಾಟವನ್ನು ನಿಯಂತ್ರಿಸುವಲ್ಲಿ ವಿಫಲರಾಗಿ ನಿಮ್ಮ ಕರ್ತವ್ಯದಲ್ಲಿ ಘೋರ ನಿಷ್ಕಾಳಜಿತನ ಹಾಗೂ 

ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿರುವಿರಿ. ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಬೆಳಗಾಂ , ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 25 - 6 -2008ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ 6 ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಉತ್ತರ ವಲಯ , ಬೆಳಗಾಂ, ಇವರು ಮೇಲೆ ಕ್ರಮ ಸಂಖ್ಯೆ : (2)ರಲ್ಲಿ ಓದಲಾದ ದಿನಾಂಕ : 26-3 - 2012ರ ಹಿಂಬರಹದಲ್ಲಿ ಅವಧಿ ಮೀರಿದ 
ಮೇಲ್ಮನವಿಯೆಂದು ಪರಿಗಣಿಸಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 48 ಪೈಸಿಅ 2012 ಬೆಂಗಳೂರು, ದಿನಾಂಕ: 16 - 10 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ.ಎಸ್. ಲೋಕಾಪುರ, ಪಿ. ಐ., ಯಾದಗಿರಿ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್ . ರವಿಪ್ರಕಾಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 


PR 30 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೦೧ 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


- ಶ್ರೀ ಹೆಚ್.ಎಸ್ . ರಾಮಲಿಂಗೇಗೌಡ, ಪಿ . ಐ ., ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರ 

ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ 

ರು ನಗರ , ಇವರ ಆದೇಶ ಸಂಖ್ಯೆ: 
ಡಿಇ ( 2)/ 06/ ಸಿಓಪಿ/ ಆರ್‌- 7 /2010 ದಿನಾಂಕ: 26 - 11 - 2010 
- ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ. ಜಿ. ಪಿ . ಬೆಂಗಳೂರು, ಇವರ ಆದೇಶ ಸಂಖ್ಯೆ : 
ಸಿಬಿ( 8) 109 /2010 - 11 ದಿನಾಂಕ: 15 -5 - 2011 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 10 - 10 - 2011 


- ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಸಿಬಿ( 8) 109 /2010 - 11 ದಿನಾಂಕ: 23 - 5 - 2012 


ಪ್ರಸ್ತಾವನೆ : 

ಶ್ರೀ ಹೆಚ್ . ಎಸ್. ರಾಮಲಿಂಗೇಗೌಡ, ಪಿ. ಐ., ಇವರು ಈ ಹಿಂದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪಿ . ಎಸ್. ಐ. 
ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ 
ಕರ್ತವ್ಯಲೋಪವೆಸಗಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 7 ರಡಿ ಈ 
ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ ಶ್ರೀ ಹೆಚ್.ಎಸ್ . ರಾಮಲಿಂಗೇಗೌಡ, ಪಿ. ಐ., ಬಸವನಗುಡಿ ಸಂಚಾರ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಈ ಹಿಂದೆ 
ಪಿ .ಎಸ್. ಐ . ಸೋಮವಾರಪೇಟೆ ಪೊಲೀಸ್ ಠಾಣೆ, ಕೊಡಗು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ನಾಡಪ್ಪ ಎಂಬುವವರು 
ಶ್ರೀ ಕೆ. ಬಿ . ಮೋಹನ್ @ ಮೋಹನ್ ಕುಮಾರ್ ಬಿನ್ ಬಸಪ್ಪ ಎಂಬುವರು ದಾರಿಯ ವಿಷಯದಲ್ಲಿ ಕೋವಿಯಿಂದ ಹೊಡೆದ 
ಕಾರಣದಿಂದ ಬಲಭುಜಕ್ಕೆ ಬಲಹೊಟ್ಟೆಗೆ, ಗದ್ದಕ್ಕೆ ಕೋವಿಯ ಚಿಲ್ಲುಗಳು ತಾಗಿ ಗಾಯವಾಗಿರುತ್ತದೆಂದು ನೀಡಿದ ದೂರಿನ 
ಮೇರೆಗೆ ತನಿಖಾಧಿಕಾರಿಯಾದ ನೀವು ಸೋಮವಾರಪೇಟೆ ಪೊಲೀಸ್ ಠಾಣೆ ಮೊ . ಸಂ . 250/ 99ರಲ್ಲಿ ಪ್ರಕರಣ ದಾಖಲಿಸಿ 
ತನಿಖೆ ಪೂರೈಸಿ ಆಪಾದನಾ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೀರಿ. ಈ ಪ್ರಕರಣದಲ್ಲಿ ಆರೋಪಿತನ ವಶದಿಂದ 
ಅಮಾನತ್ತುಪಡಿಸಿಕೊಂಡಿದ್ದ ಕೋವಿ ಮತ್ತು ಆತನ ಕೈಯಿಂದ ಗುಂಡು ಹಾರಿಸಿದ ಕಾಟನ್ ಸ್ಟಾಬ್, ಘಟನಾ ಸ್ಥಳದಲ್ಲಿನ 
ಬಿಲೆಟ್‌ಗಳನ್ನು ಅಮಾನತ್ತುಪಡಿಸಿ ತಜ್ಞರಿಗೆ ಪರೀಕ್ಷೆಗಾಗಿ ಕಳುಹಿಸಿದ್ದು, ತಜ್ಞರು ಪರೀಕ್ಷೆಯ ನಂತರ ವರದಿಯೊಂದಿಗೆ ಸದರಿ 
ಮುದ್ದೆ ಮಾಲುಗಳನ್ನು ಹಿಂದಿರುಗಿಸಿರುತ್ತಾರೆ. ನೀವು ಪರೀಕ್ಷೆಗೆ ಕಳುಹಿಸಿದ್ದ ಬಗ್ಗೆ ವರದಿಯೊಂದಿಗೆ ಅವುಗಳನ್ನು ನವೀಕರಿಸಿದ 
ಬಗ್ಗೆ ಸಾಕ್ಷ್ಯದಲ್ಲಿ ಏನನ್ನು ನುಡಿದಿರುವುದಿಲ್ಲ. ಅಲ್ಲದೇ ವೈದ್ಯಾಧಿಕಾರಿಗಳು ಜನರಲ್ ಆಸ್ಪತ್ರೆ ಸೋಮವಾರಪೇಟೆ ರವರು 
ಪ್ರಥಮವಾಗಿ ಗಾಯಾಳುವನ್ನು ಪರೀಕ್ಷಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕಳುಹಿಸಿರುತ್ತಾರೆ. ಆದರೆ ನೀವು 
ವೈದ್ಯಾಧಿಕಾರಿಗಳಿಂದ ಗಾಯದ ಪ್ರಮಾಣ ಪತ್ರ ಪಡೆದಿರುವುದಿಲ್ಲ. ವೈದ್ಯಾಧಿಕಾರಿಗಳು, ಮಂಗಳೂರು ರವರು ತಮ್ಮ ಸಾಕ್ಷಿಯಲ್ಲಿ 
ಗಾಯಾಳುವಿನ ಬಲ ಭುಜ ಹಾಗೂ ತಲೆ ಬುರುಡೆ ಎಕ್ಸ್‌ರೇ ತೆಗೆದಿರುವುದಾಗಿ ಇವುಗಳಲ್ಲಿ ಬಿಲೆಟ್ ಇದ್ದುದ್ದು 
ಕಂಡುಬಂದಿರುತ್ತದೆ ಎಂದು ಸಾಕ್ಷಿಯಲ್ಲಿ ನುಡಿದಿರುತ್ತಾರೆ. ಆದರೆ ನೀವು ಎಕ್ಸ್‌ರೇ ವರದಿಯನ್ನು ವೈದ್ಯರಿಂದ ಪಡೆದು 
ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದಿಲ್ಲ. ಪಾಟಿ ಸವಾಲಿನಲ್ಲಿ ಪೊಲೀಸರು ಎಕ್ಸ್‌ರೇ ವರದಿಗಾಗಿ ತನ್ನನ್ನು 
ವಿನಂತಿಸಿರುವುದಿಲ್ಲವೆಂದು ನುಡಿದಿರುತ್ತಾರೆ ಹಾಗೂ ಗಾಯಗಳಿಂದ ತೆಗೆದ ಬಿಲೆಟ್‌ಗಳನ್ನು ನೀವು ಸಂಗ್ರಹಿಸಿರುವುದಿಲ್ಲ. ಈ 
ರೀತಿ ಒಬ್ಬ ಜವಾಬ್ದಾರಿಯುತ ತನಿಖಾಧಿಕಾರಿಯಾದ ನೀವು ಆರೋಪಿತರ ವಿರುದ್ಧ ಆರೋಪ ರುಜುವಾತು ಪಡಿಸಲು 
ಪೂರಕವಾದ ಸಾಕ್ಷಿಯನ್ನು ಸಂಗ್ರಹಿಸದೇ ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ 
ಕರ್ತವ್ಯಲೋಪವೆಸಗಿರುತ್ತೀರಿ. ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ , ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 26 - 11 -2010ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಯ ಮೇಲೆ ದಕ್ಕೆಯಾಗದಂತೆ ಎರಡು ವರ್ಷ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ . ಮತ್ತು ಐ . ಜಿ. ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 15 -5 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, 


೪೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಬೇಜವಾಬ್ದಾರಿತನ ಹಾಗೂ ಕರ್ತವ್ಯಲೋಪವೆಸಗಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 111 ಪೊಸಿಅ 2011 ಬೆಂಗಳೂರು, ದಿನಾಂಕ: 16 - 10 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್.ಎಸ್. ರಾಮಲಿಂಗೇಗೌಡ, ಪಿ . ಐ., ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆ , ಬೆಂಗಳೂರು ನಗರ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್. ರವಿಪ್ರಕಾಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


PR 31 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಸಿ. ಪಿ. ರಾಜು, ಮಾಜಿ ಪಿ.ಸಿ.- 8578, ಕೆಂಗೇರಿ ಪೊಲೀಸ್ ಠಾಣೆ, ಬೆಂಗಳೂರು ನಗರ , ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, ಪಶ್ಚಿಮ ವಿಭಾಗ ಬೆಂಗಳೂರು ನಗರ , ಇವರ 

ಆದೇಶ ಸಂಖ್ಯೆ: 10 /ಆರ್ - 6 / ಡಿಸಿಪಿ/ ಪ /2010 ದಿನಾಂಕ: 16 - 03 - 2011 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆಡಿಷನಲ್ ಪೊಲೀಸ್ ಆಯುಕ್ತರು, ( ಆಡಳಿತ ) ಬೆಂಗಳೂರು, ಇವರ 
ಆದೇಶ ಸಂಖ್ಯೆ: 20 / ಅಪೀಲು -1/2011 ದಿನಾಂಕ: 26 -6 - 2011 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 20 - 9 - 2011 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2 ) 45 / 2011 -12 ದಿನಾಂಕ: 23 - 01 - 2012 


ಪ್ರಸ್ತಾವನೆ : 

ಶ್ರೀ ಸಿ.ಪಿ. ರಾಜು, ಇವರು ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್‌ಟೇಬಲ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್ 
( ಶಿಸ್ತು ನಡವಳಿ ) ನಿಯಮಗಳು , 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಸಿ. ಪಿ. ರಾಜು, ಎಪಿಓ /ಪಿಸಿ.8578 , ಕೆಂಗೇರಿ ಪೊಲೀಸ್ ಠಾಣೆ, ಆದ ನೀವು ಯಾವುದೇ ಮುನ್ಸೂಚನೆ 
ನೀಡದೇ ಹಾಗೂ ಯಾವುದೇ ರಜೆಯನ್ನು ಮಂಜೂರು ಮಾಡಿಸಿಕೊಳ್ಳದೆ, ಈಗ್ಗೆ 9 ಬಾರಿ ವಿವಿಧ ಅವಧಿಗಳಿಗೆ ಒಟ್ಟು 
514 ದಿನಗಳಿಗೂ ಹೆಚ್ಚು ದಿನಗಳ ಕಾಲ ಅನಧಿಕೃತ ಗೈರುಹಾಜರಾಗಿರುತ್ತೀರಿ, ಇದು ನೀವು ಒಬ್ಬ ಹವ್ಯಾಸಿ 
ಗೈರುಹಾಜರಿವುಳ್ಳ ಅಸಾಮಿಯೆಂದು ಹಾಗೂ ನೀವು ವೃತ್ತಿಯಲ್ಲಿ ಆಸಕ್ತಿಯನ್ನು ಕಳೆದುಕೊಂಡಿರುವುದು ಮೇಲ್ನೋಟಕ್ಕೆ 
ಕಂಡು ಬಂದಿರುತ್ತೆ. ” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, ಪಶ್ಚಿಮ ವಿಭಾಗ 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 16 - 03 - 2011ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ 
ವಜಾಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಆಡಿಷನಲ್ ಪೊಲೀಸ್ 
ಆಯುಕ್ತರು , ( ಆಡಳಿತ) ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 26 - 6 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಕರ್ತವ್ಯದಲ್ಲಿ ಅನಧಿಕೃತವಾಗಿ ಗೈರು ಹಾಜರಾಗಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 

೪೦೩ 
ಸರ್ಕಾರದ ಆದೇಶ ಸಂಖ್ಯೆ : ಒಣ 104 ಪೊಸಿಅ 2011 ಬೆಂಗಳೂರು, ದಿನಾಂಕ: 16 - 10 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಿ.ಪಿ. ರಾಜು, ಮಾಜಿ ಪಿ.ಸಿ.- 8578, ಕೆಂಗೇರಿ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


PR 32 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಎಂ . ಬಿ. ನಿಂಗೇಗೌಡ, ಮಾಜಿ ಎ. ಹೆಚ್.ಸಿ . - 63 ಮತ್ತು ಶ್ರೀ ಪಿ . ರಾಘವೇಂದ್ರ, ಮಾಜಿ ಎ. ಪಿ . ಸಿ.-155, 
ಡಿ.ಎ.ಆರ್., ದಾವಣಗೆರೆ ಜಿಲ್ಲೆ, ಇವರುಗಳ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ, ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ( 5) / ಇವಿ/ 9 /2010 ( ಓ . ಬಿ. ಸಂಖ್ಯೆ : 598 /2011) ದಿನಾಂಕ: 09 - 5 - 2011 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ, ಇವರ 

ಆದೇಶ ಸಂಖ್ಯೆ : 21 , 23 / ಅಪೀಲು/ ಸಿಬ್ಬಂದಿ - 2/2011 -12 ( ಓ. ಬಿ. ಸಂಖ್ಯೆ: 146/11- 12 ದಿನಾಂಕ: 
28 - 12 - 11 

ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 23 - 02 - 12 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು(2) 81/2011 - 12 ದಿನಾಂಕ: 28 - 5 - 2012 


ಪ್ರಸ್ತಾವನೆ: 

ಶ್ರೀ ಎಂ . ಬಿ . ನಿಂಗೇಗೌಡ, ಇವರು ಎ . ಹೆಚ್ .ಸಿ. ಆಗಿ ಹಾಗೂ ಶ್ರೀ ಸಿ. ರಾಘವೇಂದ್ರ ಇವರು ಎ . ಪಿ. ಸಿ. ಆಗಿ ಜಿಲ್ಲಾ ಸಶಸ್ತ್ರ ಪಡೆ, 
ದಾವಣಗೆರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಲೋಪವೆಸಗಿದ ಕಾರಣದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು, 1965ರ ನಿಯಮ 6 ರಡಿ 8 ರೊಂದಿಗೆ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ 
ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

1) ದಿನಾಂಕ: 26 - 9 - 2010 ರಂದು ನಿಮ್ಮನ್ನು ದಾವಣಗೆರೆ ಬಂಧೀಖಾನೆಯಲ್ಲಿ ವಿಚಾರಣಾಧೀನ ಖೈದಿಯಾಗಿರುವ ರಮೇಶ್ 

ಬಿನ್ ಶಿವಮೂರ್ತಪ್ಪನನ್ನು ಸಿ. ಸಿ. ನಂ : 203 /20 ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ನ್ಯಾಯಾಲಯಕ್ಕೆ ಹಾಜರಡಿಸುವ 
ಅತೀ ಮುಖ್ಯ ಬೆಂಗಾವಲು ಕರ್ತವ್ಯಕ್ಕೆ ನಿಯೋಜಿಸಿದ್ದು, ಅನೇಕ ಡಕಾಯಿತಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ 
ವಿಚಾರಣಾಧೀನ ಖೈದಿಯ ಬೆಂಗಾವಲು ಕರ್ತವ್ಯಕ್ಕೆ ಹೆಚ್ಚಿನ ಭದ್ರತೆ ದೃಷ್ಟಿಯಿಂದ ರೈಫಲ್ ತೆಗೆದುಕೊಂಡು ಹೋಗದೇ 
ಕರ್ತವ್ಯಲೋಪವೆಸಗಿರುತ್ತೀರಿ. 
ಸದರಿ ವಿಚಾರಣಾಧೀನ ಖೈದಿಯನ್ನು ನ್ಯಾಯಾಲಯಕ್ಕೆ ಹಾಜರಡಿಸಿ ದಿನಾಂಕ: 27 - 9 - 2010 ರಂದು ವಾಪಾಸ್ 
ಕರೆತರುವಾಗ ಕೈಕೊಳ ಮತ್ತು ಲೀಡಿಂಗ್ ಜೈನ್ ಹಾಕದೇ , ಬೆಂಗಾವಲು ಕರ್ತವ್ಯದಲ್ಲಿದ್ದ ನೀವು ಕರ್ತವ್ಯದಲ್ಲಿ ಅತೀಯಾದ 
ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿತನ ತೋರಿದ್ದರಿಂದ ಸದರಿ ಅಪಾಯಕಾರಿ ಆರೋಪಿಯು ಬೀರೂರು ಸಮೀಪದ 2ನೇ 
ರೈಲ್ವೆಗೇಟ್ ಹತ್ತಿರ ರಾತ್ರಿ 8 - 00 ಗಂಟೆ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆಂದು ವಾಹನದಿಂದ ಕೆಳಗಿಳಿದು ತಪ್ಪಿಸಿಕೊಳ್ಳಲು 

ಕಾರಣಕರ್ತರಾಗಿರುತ್ತೀರಿ. 

ಮೇಲ್ಕಂಡ ಆರೋಪದ ಮೇಲೆ ಜಂಟಿ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , ದಾವಣಗೆರೆ , ಇವರು 
ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 09 -5 -2011ರ ಆದೇಶದಲ್ಲಿ ಅರ್ಜಿದಾರರುಗಳನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ, ದಿನಾಂಕ: 
29 - 4 - 2010 ರಿಂದ 16 - 02 - 2011ರ ವರೆಗಿನ ಒಟ್ಟು 141 ದಿನಗಳ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ , ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ : 28 -12 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ . 


೪೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ . ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರುಗಳು ಶಿಸ್ತಿನ 
ಕರ್ತವ್ಯದಲ್ಲಿ ಕರ್ತವ್ಯಲೋಪವೆಸಗಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 28 ಪೊಸಿಅ 2012 ಬೆಂಗಳೂರು, ದಿನಾಂಕ : 16 - 10 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ . ಬಿ. ನಿಂಗೇಗೌಡ, ಮಾಜಿ ಎ. ಹೆಚ್. ಸಿ.- 63 ಮತ್ತು ಶ್ರೀ ಪಿ . ರಾಘವೇಂದ್ರ , ಮಾಜಿ ಎ . ಪಿ. ಸಿ.- 155, 
ಡಿ.ಎ .ಆರ್., ದಾವಣಗೆರೆ ಜಿಲ್ಲೆ, ಇವರುಗಳ ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 


PR 33 


ವಿಷಯ : 


ಓದಲಾಗಿದೆ: 


ಒಳಾಡಳಿತ ಸಚಿವಾಲಯ 
ಶ್ರೀ ಮಲ್ಲಣ್ಣ, ಮಾಜಿ ಸಿ. ಪಿ.ಸಿ.-1036 , ಸುಲೇಪೇಟೆ ಪೊಲೀಸ್ ಠಾಣೆ, ಗುಲ್ಬರ್ಗಾ ಜಿಲ್ಲೆ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಗುಲ್ಬರ್ಗಾ, ಇವರ ಆದೇಶ ಸಂಖ್ಯೆ : 

ಇವಿ/64 /2009 ( ಓ. ಬಿ. ಸಂಖ್ಯೆ: 2403 /2011) ದಿನಾಂಕ : 23 -3 -2011 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ , ಇವರ 

ಆದೇಶ ಸಂಖ್ಯೆ: ಅಪೀಲು/69 /ಈವ/2011 ( ಆ. ಪು . ಸಂಖ್ಯೆ: 443/ಈವ/2011) ದಿನಾಂಕ: 16 -08 - 2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 09 -9 - 2011 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಅಪೀಲು( 2)43/2011 -12 ದಿನಾಂಕ: 10 -5 -2012 


ಪ್ರಸ್ತಾವನೆ: 

ಶ್ರೀ ಮಲ್ಲಣ್ಣ, ಇವರು ಗುಲ್ಬರ್ಗಾದ ಸುಲೇಪೇಟೆ ಪೊಲೀಸ್ ಠಾಣೆಯಲ್ಲಿ ಸಿ. ಪಿ. ಸಿ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಬೇಜವಾಬ್ದಾರಿತನ ಹಾಗೂ ಅಶಿಸ್ತು ಪ್ರದರ್ಶಿಸಿದ ಕಾರಣದ ಮೇಲೆ ಇವರ 
ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ , ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 


“ ದಿನಾಂಕ: 06 -3 - 2009 ರಿಂದ ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಬೇಜವಾಬ್ದಾರಿತನ 

ಹಾಗೂ ಅಶಿಸ್ತು ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಗುಲ್ಬರ್ಗಾ , ಇವರು ಮೇಲೆ 
ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 23 - 3 - 2011ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ವಜಾಗೊಳಿಸಲಾಗಿದೆ ದಿನಾಂಕ : 06 -3 - 09 ರಿಂದ 
23 -3 - 2011ರ ವರೆಗೆ ಅನಧಿಕೃತವಾಗಿ ಗೈರುಹಾಜರಾದ ಅವಧಿಯನ್ನು ವೇತನ ರಹಿತ ರಜೆ ಎಂದು ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಈಶಾನ್ಯ ವಲಯ , ಗುಲ್ಬರ್ಗಾ , ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 16 - 8 -2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
ಕರ್ತವ್ಯದಲ್ಲಿ ಅನಧಿಕೃತವಾಗಿ ಗೈರುಹಾಜರಾಗಿ ಬೇಜವಾಬ್ದಾರಿತನ ಹಾಗೂ ಅಶಿಸ್ತು ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು 
ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೦೫ 


ಸರ್ಕಾರದ ಆದೇಶ ಸಂಖ್ಯೆ : ಒಣ 103 ಪೊಸಿಅ 2011 ಬೆಂಗಳೂರು, ದಿನಾಂಕ: 25 - 10 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಮಲ್ಲಣ್ಣ, ಮಾಜಿ ಸಿ. ಪಿ.ಸಿ.-1036, ಸುಲೇಪೇಟೆ ಪೊಲೀಸ್ ಠಾಣೆ, ಗುಲ್ಬರ್ಗಾ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


PR 34 


ಒಳಾಡಳಿತ ಸಚಿವಾಲಯ 


ವಿಷಯ : 


ಶ್ರೀ ಎಂ . ರವಿ ಸಿ. ಪಿ . ಸಿ.- 1424, ಕುಂಸಿ ಪೊಲೀಸ್ ಠಾಣೆ, ಹಾಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆ, 
ಶಿವಮೊಗ್ಗ ಜಿಲ್ಲೆ, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 


1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , ಶಿವಮೊಗ್ಗ ಜಿಲ್ಲೆ, ಇವರ ಆದೇಶ ಸಂಖ್ಯೆ : 

ಸಿಬ್ಬಂದಿ(5) / ಶಿಕ್ಷೆ/66 / 2010 ( ಓ. ಬಿ . ಸಂಖ್ಯೆ: 142 /2011 ) ದಿನಾಂಕ: 17 -3 - 2011 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ, ಇವರ 

ಆದೇಶ ಸಂಖ್ಯೆ: 26/ ಅಪೀಲು/ಸಿಬ್ಬಂದಿ -2/ 2011 -12 (ಓ .ಬಿ . ಸಂಖ್ಯೆ: 104 /2011 - 12) ದಿನಾಂಕ: 

03 - 9 - 2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 23 - 02 - 2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 79 /2011 -12 ದಿನಾಂಕ: 07 - 5 - 2012 


ಪ್ರಸ್ತಾವನೆ: 


ಶ್ರೀ ಎಂ . ರವಿ ಸಿ. ಪಿ. ಸಿ. ಇವರು ಶಿವಮೊಗ್ಗ ಜಿಲ್ಲೆ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತನ ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ 
ಪೊಲೀಸ್‌ (ಶಿಸ್ತು ನಡವಳಿ ) ನಿಯಮಗಳು , 1965ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ ಶ್ರೀ ರವಿ ಎಂ . ಸಿಪಿಸಿ 1424, ಕುಂಸಿ ಪೊಲೀಸ್ ಠಾಣೆ ಆದ ನೀವು ದಿನಾಂಕ: 22 - 4 - 10 ರಂದು ಬೆಳಿಗ್ಗೆ 
ನಾರಾಯಣಪುರ ಗ್ರಾಮಸ್ಥರೊಂದಿಗೆ ಅಸಭ್ಯವಾಗಿ ವರ್ತಿಸಿ, ಅವಾಚ್ಯ ಶಬ್ದಗಳಿಂದ ಬೈದು ಕರ್ತವ್ಯದಲ್ಲಿ ತೀವ್ರ 

ನಿರ್ಲಕ್ಷತನ ಹಾಗೂ ದುರ್ನಡತೆ ಪ್ರದರ್ಶಿಸಿರುತ್ತೀರಿ. 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಶಿವಮೊಗ್ಗ ಜಿಲ್ಲೆ , ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 17 -3 - 2011ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು ತದನಂತರದ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ 2 ವರ್ಷಗಳ ಕಾಲ ಮುಂದೂಡಲಾಗಿದೆ. ದಿನಾಂಕ : 28 - 4 - 2010 
ರಿಂದ 02 - 6 - 2010ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಪೂರ್ವ ವಲಯ , ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 03 -9 -2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತನ ಹಾಗೂ 
ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ 
ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೪೦೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ : ಒಇ 25 ಪೈಸಿಅ 2012 ಬೆಂಗಳೂರು, ದಿನಾಂಕ: 25 - 10 - 2012 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ . ರವಿ ಸಿ. ಪಿ . ಸಿ.- 1424, ಕುಂಸಿ ಪೊಲೀಸ್ ಠಾಣೆ, ಹಾಲಿ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣೆ, 
ಶಿವಮೊಗ್ಗ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ .ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


PR 35 


ಒಳಾಡಳಿತ ಸಚಿವಾಲಯ 


ವಿಷಯ: 


ಓದಲಾಗಿದೆ: 


ಶ್ರೀ ದಾದಾಪೀರ್ ಹೆಚ್.ಸಿ .-3486, ಯಶವಂತಪುರ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ: 

02 / ಈ / ಆರ್ - 7/ ಡಿಸಿಪಿ/ಆವಿ/ 1 ದಿನಾಂಕ: 24 - 8 - 2011 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅಡಿಷನಲ್ ಪೊಲೀಸ್ ಆಯುಕ್ತರು, ಆಡಳಿತ, ಬೆಂಗಳೂರು, ಇವರ 

ಆದೇಶ ಸಂಖ್ಯೆ : 44/ ಅಪೀಲು-1/2011 ದಿನಾಂಕ: 07 - 12 - 2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 13 - 02 - 2012 

ಸಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಅಪೀಲು( 2) 76/2011 - 12 ದಿನಾಂಕ : 07 - 7 - 2012 


ಪ್ರಸ್ತಾವನೆ: 

ಶ್ರೀ ದಾದಾಪೀರ್, ಹೆಚ್.ಸಿ. ಇವರು ಬೆಂಗಳೂರಿನ ವೈಟ್‌ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಅತೀವ ನಿರ್ಲಕ್ಷತೆ ಹಾಗೂ ದುರ್ನಡತೆಯನ್ನು ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ 
ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


“ ಶ್ರೀ ದಾದಾಪೀರ್ ಹೆಚ್.ಸಿ.- 3486 , ಆದ ನೀವು ವೈಟ್ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ದಿನಾಂಕ: 14 - 01 - 2011 ರಂದು ಸಂಜೆ 5 - 00 ಗಂಟೆಗೆ ಏರ್‌ಪೋರ್ಟ್‌ ಉಪ ವಿಭಾಗದ ಕಛೇರಿಯಲ್ಲಿ ಉಪ ವಿಭಾಗದ 
ಪೊಲೀಸ್ ಠಾಣೆಗೆ ಎಲ್ಲಾ ಪೊಲೀಸ್ ಇನ್ಸ್‌ಪೆಕ್ಟರ್‌, ಪೊಲೀಸ್ ಸಬ್ - ಇನ್ಸ್‌ಪೆಕ್ಟರ್‌ ಮತ್ತು ಠಾಣಾ ಬರಹಗಾರರುಗಳ ಸಭೆ 
ಏರ್ಪಡಿಸಿ ಅಪರಾಧ ತಡೆಗಟ್ಟುವ ಹಾಗೂ ಠಾಣಾ ಮಟ್ಟದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ನಿಯೋಜಿಸಿರುವ 
ಕರ್ತವ್ಯದ ಬಗ್ಗೆ ಹಾಗೂ ಇತರೆ ಕಛೇರಿ ಆಡಳಿತ ವ್ಯವಹಾರಗಳ ಕುರಿತು ಚರ್ಚಿಸಲು ಸಭೆಯನ್ನು ನಿಗಧಿಪಡಿಸಲಾಗಿದ್ದು, 
ಈ ಸಭೆಗೆ ನೀವು ಅನಧಿಕೃತ ಗೈರುಹಾಜರಾಗಿ ಅತೀವ ನಿರ್ಲಕ್ಷತೆ ಹಾಗೂ ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ. ” 


ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ : 24 - 8 - 2011ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗೆ ದಕ್ಕೆಯಾಗದಂತೆ ಮೂರು ತಿಂಗಳ ಕಾಲ ಮುಂದೂಡಲಾಗಿದೆ 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಡಿಷನಲ್ ಪೊಲೀಸ್ 
ಆಯುಕ್ತರು, ಆಡಳಿತ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 07 -12 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ 
ದುರ್ನಡತೆಯನ್ನು ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 

೪೦೭ 
ಸರ್ಕಾರದ ಆದೇಶ ಸಂಖ್ಯೆ: ಒಣ 20 ಪೊಸಿಅ 2012 ಬೆಂಗಳೂರು, ದಿನಾಂಕ: 25 - 10 - 2012 | 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ದಾದಾಪೀರ್ ಹೆಚ್. ಸಿ.- 3486, ಯಶವಂತಪುರ ಪೊಲೀಸ್ ಠಾಣೆ, ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


PR 36 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಮಲ್ಲೇಶಪ್ಪ, ನಿವೃತ್ತ ಎ.ಎಸ್.ಐ., ಸೈದಾಪುರ ಪೊಲೀಸ್ ಠಾಣೆ, ಯಾದಗಿರಿ ಜಿಲ್ಲೆ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಗುಲ್ಬರ್ಗಾ , ಇವರ ಆದೇಶ ಸಂಖ್ಯೆ: 

ಪಿಆರ್/15 /2009 ( ಓ. ಬಿ. ಸಂಖ್ಯೆ: 110 / 2010) ದಿನಾಂಕ: 21 -06 -2010 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ , ಗುಲ್ಬರ್ಗಾ , ಇವರ 

ಆದೇಶ ಸಂಖ್ಯೆ : ಅಪೀಲು/72/ಈವ/2011 ( ಆ. ಪು . ಸಂಖ್ಯೆ: 452 /ಈವ/2011/875) ದಿನಾಂಕ: 

20 - 08 - 2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 06 -9 - 2011 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು( 2 ) 44 /2011 - 12 ದಿನಾಂಕ: 21 - 6 - 2012 


ಪ್ರಸ್ತಾವನೆ: 

ಶ್ರೀ ಮಲ್ಲೇಶಪ್ಪ ಇವರು ಗುಲ್ಬರ್ಗಾದ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಎ . ಎಸ್. ಐ ., ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 
ದೋಷಾರೋಪಣೆ: 

* ದಿನಾಂಕ: 12 - 10 - 2008 ಸೈದಾಪುರ ಪೊಲೀಸ್ ಠಾಣೆ ಗುನ್ನೆ ಸಂ : 109 / 08 ನೇದ್ದರ ಪ್ರಕರಣದಲ್ಲಿ ಸರಿಯಾದ 
ಕಲಂ ಆಳವಡಿಸದೆ ಮತ್ತು ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತನ ಹಾಗೂ 

ಬೇಜವಾಬ್ದಾರಿತನ ತೋರಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಗುಲ್ಬರ್ಗಾ, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 21 -06 -2010ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಒಂದು ವರ್ಷದ ವರೆಗೆ ಮುಂದಿನ ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರದಂತೆ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಈಶಾನ್ಯ ವಲಯ , ಗುಲ್ಬರ್ಗಾ , ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ : 20 - 08 -2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ 
ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೪೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ: ಒಇ 102 ಪೊಸಿಅ 2011 ಬೆಂಗಳೂರು, ದಿನಾಂಕ : 25 -10- 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಮಲ್ಲೇಶಪ್ಪ, ನಿವೃತ್ತ ಎ.ಎಸ್. ಐ., ಸೈದಾಪುರ ಪೊಲೀಸ್ ಠಾಣೆ, ಯಾದಗಿರಿ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್ . ರವಿಪ್ರಕಾಶ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


PR37 


ಒಳಾಡಳಿತ ಸಚಿವಾಲಯ 


ವಿಷಯ: 


ಓದಲಾಗಿದೆ: 


ಶ್ರೀ ಆರ್. ಆರ್. ಪಾಟೀಲ್, ಪಿ .ಎಸ್. ಐ., ಗಂಗಾವತಿ ಸಂಚಾರ ಪೊಲೀಸ್ ಠಾಣೆ, ಕೊಪ್ಪಳ, ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , ಕೊಪ್ಪಳ, ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ -4 /ಶಿಕ್ಷೆ / 43/2009 ( ಆ. ಪು . ಸಂಖ್ಯೆ : 1201/10 ) ದಿನಾಂಕ: 24 - 11 -2010 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ , ಗುಲ್ಬರ್ಗಾ , ಇವರ 

ಆದೇಶ ಸಂಖ್ಯೆ: ಅಪೀಲು/24 /ಈವ/2011 ( ಆ. ಪ . ಸಂಖ್ಯೆ: 482 /ಈವ/2011 /2996 ) ದಿನಾಂಕ: 

08 - 9 - 2011 
* ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 08 -11 - 2011 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 
ಅಪೀಲು(2)56 /2011 -12 ದಿನಾಂಕ: 15 - 6 - 2012 


ಪ್ರಸ್ತಾವನೆ : 

ಶ್ರೀ ಆರ್. ಆರ್ . ಪಾಟೀಲ್, ಪಿ . ಎಸ್. ಐ ., ಇವರು ಬೀದರ್‌ನ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿಷ್ಕಾಳಜಿತನ, ಬೇಜವಾಬ್ದಾರಿತನ ಹಾಗೂ ಕರ್ತವ್ಯಲೋಪವೆಸಗಿದ ಕಾರಣದ ಮೇಲೆ ಇವರ ವಿರುದ್ದ 
ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 


“ನೀವು ಈ ಹಿಂದೆ ಬೀದರ ನೂತನ ಪೊಲೀಸ್ ನಗರ ಪೊಲೀಸ್ ಠಾಣೆಯಲ್ಲಿ ಪಿ.ಎಸ್. ಐ . ಅಂತಾ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ, ನೂತನ ನಗರ ಪೊಲೀಸ್ ಠಾಣೆ ಗುನ್ನೆ ನಂ . 118 / 06, ಕಲಂ 323, 326 , 504 , 506 ಸಹಿತ 34 
ಐಪಿಸಿ ಪ್ರಕರಣದಲ್ಲಿ ತನಿಖಾಧಿಕಾರಿಯಾದ ನಿಮಗೆ ಮಾನ್ಯ ನ್ಯಾಯಾಲಯವು ಸಾಕ್ಷಿ ಕುರಿತು ಸಮನ್ಸ್ ಜಾರಿ ಮಾಡಿದ್ದು, 
ಆದರೆ ನೀವು ಮಾನ್ಯ ನ್ಯಾಯಾಲಯಕ್ಕೆ ಸಾಕ್ಷಿ ನುಡಿಯುವ ಕುರಿತು ಹಾಜರಾಗದೇ ಇರುವುದರಿಂದ ಸದರಿ ಪ್ರಕರಣವು 
ಖುಲಾಸೆಯಾಗಲು ಕಾರಣಕರ್ತರಾಗಿ, ನೀವು ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ , ಬೇಜವಾಬ್ದಾರಿತನ ಹಾಗೂ 
ಕರ್ತವ್ಯಲೋಪವೆಸಗಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಕೊಪ್ಪಳ , ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 24 - 11- 2010ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ 
ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ 3 ತಿಂಗಳ ಕಾಲ ಮುಂದೂಡಲಾಗಿದೆ. 
ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 

ಲ್ಬರ್ಗಾ, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ: 08- 9 - 2011ರ ಅದೇಶದಲ್ಲಿ ಶಿಸ್ತು ಪ್ರಾಧಿಕಾರದ 
ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಿ ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ದಕ್ಕೆಯಾಗದಂತೆ 2 
ತಿಂಗಳ ಕಾಲ ಮುಂದೂಡಲಾದ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ನಿಷ್ಕಾಳಜಿತನ, 
ಬೇಜವಾಬ್ದಾರಿತನ ಹಾಗೂ ಕರ್ತವ್ಯಲೋಪವೆಸಗಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೦೯ 


ಸರ್ಕಾರದ ಆದೇಶ ಸಂಖ್ಯೆ : ಒಣ 131 ಪೊಸಿಅ 2011 ಬೆಂಗಳೂರು, ದಿನಾಂಕ: 25 - 10 - 2012 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಆರ್. ಆರ್. ಪಾಟೀಲ್, ಪಿ.ಎಸ್. ಐ., ಗಂಗಾವತಿ ಸಂಚಾರ ಪೊಲೀಸ್ ಠಾಣೆ, ಕೊಪ್ಪಳ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ. ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 


PR 38 


ಒಳಾಡಳಿತ ಸಚಿವಾಲಯ 


ವಿಷಯ : 


ಓದಲಾಗಿದೆ: 


ಶ್ರೀ ಹೆಚ್ . ಎಂ . ದಿನೇಶ, ಎ . ಪಿ . ಸಿ. - 1239 , ಸಿ . ಎ . ಆರ್.(ಕೇಂದ್ರ) ಬೆಂಗಳೂರು ನಗರ , ಇವರ ಪರಿಷ್ಕರಣ 
ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, ಸಿ. ಎ. ಆರ್. (ಕೇಂದ) ಬೆಂಗಳೂರು, ಇವರ 

ಆದೇಶ ಸಂಖ್ಯೆ : ಡಿ. ಇ./32 /2003 - 04 ದಿನಾಂಕ: 08 - 3 - 2006 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಅಪರ ಪೊಲೀಸ್ ಕಮೀಷನರ್ , ಸಿ. ಎ . ಆರ್. ಬೆಂಗಳೂರು, ಇವರ 

ಆದೇಶ ಸಂಖ್ಯೆ : 03 / ಅಪೀಲು-2 /2006 ದಿನಾಂಕ: 30 - 01 -2008 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 09 -12 - 2009 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2 ) 67/2009 - 10 ದಿನಾಂಕ: 21 - 5 - 2010 


ಪ್ರಸ್ತಾವನೆ : 


ಶ್ರೀ ಹೆಚ್. ಎಂ . ದಿನೇಶ, ಪಿ . ಸಿ., ಸಿ. ಎ .ಆರ್‌. ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ಅಶಿಸ್ತು, 
ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇತರೇ ಇಬ್ಬರು ಸಿಬ್ಬಂದಿಗಳೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) 
ನಿಯಮಗಳು, 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


ಆರೋಪ 1: ಎ. ಪಿ. ಸಿ. 1239, ಹೆಚ್. ಎಂ . ದಿನೇಶ್ “ ಸಿ ” ವಿಭಾಗ, ಸಿಎಆರ್ (ಕೇಂದ್ರ) ಬೆಂಗಳೂರು ಇಲ್ಲಿ ನೀವು ಆರಕ್ಷಕ ಪೇದೆಯಾಗಿ ದಿನಾಂಕ: 

15 -8 -1997 ರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದು, ನಿಮ್ಮನ್ನು ಮಾನ್ಯ ಮಾಜಿ ಸಚಿವರಾದ ಶ್ರೀ ಅಲ್ಲಂ ವೀರಭದ್ರಪ್ಪರವರ 
ನಿವಾಸದ ಕಾವಲುದಳ ಕರ್ತವ್ಯಕ್ಕೆ ದಿ: 11 - 02 - 2002 ರಿಂದ ನೇಮಿಸಲಾಗಿರುತ್ತದೆ. ದಿನಾಂಕ: 11 - 3 - 2004 ರಂದು 
ಬೆಳಿಗ್ಗೆ 8 - 00 ರಿಂದ ಮಧ್ಯಾಹ್ನ 02 - 00 ಗಂಟೆಯವರೆಗೆ ಕಾವಲುದಳ ಕರ್ತವ್ಯವನ್ನು ನಿರ್ವಹಿಸಿದ್ದು, ನಂತರ ರಾತ್ರಿ 
ಕರ್ತವ್ಯಕ್ಕೆ ಹಾಜರಾಗದೇ ಗೈರುಹಾಜರಾಗಿರುತ್ತೀರಿ. ದಿನಾಂಕ: 12 -3 - 2004 ರಂದು ಬೆಳಿಗ್ಗೆ 08 - 00 ರಿಂದ 02 - 00 
ಗಂಟೆಯವರೆಗೂ ಕರ್ತವ್ಯ ನಿರ್ವಹಿಸಿ, ನಂತರ ದಿನಾಂಕ: 29 - 3 - 2004ರ ವರೆಗೆ ಕರ್ತವ್ಯಕ್ಕೆ ಅನಧಿಕೃತ ಗೈರು 
ಹಾಜರಾಗಿರುತ್ತೀರಿ. ನಿಮ್ಮ ಗೈರುಹಾಜರಿ ಬಗ್ಗೆ ಮೇಲಾಧಿಕಾರಿಗಳ ಅನುಮತಿಯನ್ನಾಗಲೀ , ಅಥವಾ ಗಾರ್ಡ್ ಪುಸ್ತಕದಲ್ಲಿ 
ನಮೂದಿಸುವುದಾಗಲೀ ಅಥವಾ ಯಾವ ಕಾರಣಕ್ಕೆ ಗೈರುಹಾಜರಾದರೆಂಬುದರ ಬಗ್ಗೆ ಸಮಜಾಯಿಷಿಯನ್ನು ಸಹ 
ನೀಡಿರುವುದಿಲ್ಲ. ಇದು ನಿಮ್ಮ ಕರ್ತವ್ಯದಲ್ಲಿನ ತೀವ್ರ ಅಶಿಸ್ತು, ದುರ್ನಡತೆ ಮತ್ತು ಬೇಜವಾಬ್ದಾರಿತನವನ್ನು ಎತ್ತಿ 
ತೋರಿಸುತ್ತದೆ. 


ಆರೋಪ- 2: ಎ . ಪಿ . ಸಿ. 1239, ಹೆಚ್. ಎಂ . ದಿನೇಶ್ “ ಸಿ ” ವಿಭಾಗ , ಸಿಎಆರ್ (ಕೇಂದ) ಬೆಂಗಳೂರು ಆದ ನೀವು ದಿನಾಂಕ: 11 -3 - 2004 

ರಂದು ಸಂಜೆ ಸುಮಾರು 06 -30ರ ಸಮಯದಲ್ಲಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಸರಹದ್ದಿನ ಮೈಸೂರು ರಸ್ತೆ, 
ಬಾಪೂಜಿ ನಗರ, ಮಾರುತಿ ನಗರದ 3ನೇ ಮೈನ್, 5ನೇ ಅಡ್ಡರಸ್ತೆಯಲ್ಲಿ ಹಾಗೂ ಮಾರುತಿನಗರ ಬಾಪೂಜಿನಗರಕ್ಕೆ 
ಹೋಗುವ ರಸ್ತೆಯಲ್ಲಿ, ಮತ್ತು ವಿಜಯನಗರ 2ನೇ ಹಂತ 4ನೇ ಅಡ್ಡರಸ್ತೆಯಲ್ಲಿ ಇರುವ ರಾಘವೇಂದ್ರ ಸಸ್ಯಾಹಾರಿ 
ಹೋಟೆಲ್ ಮುಂದೆ, ನಿಮ್ಮ ಕೆಲವು ಸ್ನೇಹಿತರೊಂದಿಗೆ ದೊಡ್ಡರೇವಣ್ಣ @ ರೇವಣ್ಣ, ಬಿನ್ ಜಿವನ ಹೆಗ್ಡೆ @ ಬೋರಯ್ಯ , # 
23/1/, 11ನೇ ಕ್ರಾಸ್ , 4ನೇ ಮೈನ್ ಬಾಪೂಜಿನಗರ, ಮೈಸೂರು ರಸ್ತೆ, ಬೆಂಗಳೂರು ರವರ ಮೇಲೆ ಹಲ್ಲೆ ಮಾಡಿದ್ದು, 
ಹಲ್ಲೆಗೀಡಾದ ವ್ಯಕ್ತಿ ಕೊಲೆಯಾಗಿದ್ದು, ಈ ಬಗ್ಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆ, ಬೆಂಗಳೂರು, ಮೊಕದ್ದಮೆ ಸಂಖ್ಯೆ: 


ဂဝ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


145 /04 ಕಲಂ 302 , 201, 109 ಸಹಿತ 34 ಐಪಿಸಿ ಪ್ರಕಾರ ದಾಖಲಾಗಿರುವ ಪ್ರಕರಣದಲ್ಲಿ ನೀವು ಸಹ 
ಭಾಗಿಯಾಗಿರುತ್ತೀರಿ, ನೀವು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಆರಕ್ಷಕ ಪೇದೆಯಾಗಿದ್ದು , ಪೊಲೀಸ್ 

ಪೇದೆಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿ ತೀವ್ರ ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಉಪ ಪೊಲೀಸ್ ಆಯುಕ್ತರು, ಸಿ. ಎ .ಆರ್. (ಕೇಂದ್ರ) 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 08 - 3 - 2006ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು 6 ತಿಂಗಳು ಕಾಲ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡಲಾಗಿದೆ. ಅನಧಿಕೃತವಾಗಿ ಗೈರುಹಾಜರಾದ ದಿನಾಂಕ : 
11 - 3 - 2004 ರಿಂದ 29 -3 - 2004ರ ವರೆಗಿನ ಅವಧಿಯನ್ನು “ ಸಂಬಳರಹಿತ ರಜೆ ” ಎಂದು ಹಾಗೂ ದಿನಾಂಕ: 30 -3 - 04 ರಿಂದ 30 - 11 - 04ರ 
ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಅಪರ ಪೊಲೀಸ್ 
ಕಮೀಷನರ್ , ಸಿ. ಎ.ಆರ್. ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2)ರಲ್ಲಿ ಓದಲಾದ ದಿನಾಂಕ: 30 - 01 - 2008ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಕರ್ತವ್ಯದಲ್ಲಿ ತೀವ್ರ ಅಶಿಸ್ತು, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ 
ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 214 ಪೊಸಿಅ 2009 ಬೆಂಗಳೂರು, ದಿನಾಂಕ : 05 - 7- 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್. ಎಂ . ದಿನೇಶ, ಎ . ಪಿ.ಸಿ.- 1239 , ಸಿ. ಎ.ಆರ್.( ಕೇಂದ) ಬೆಂಗಳೂ 

ಶ್ರೀ ಹೆಚ್ . ಎಂ . ದಿನೇಶ, ಎ . ಪಿ . ಸಿ.-1239, ಸಿ. ಎ.ಆರ್.(ಕೇಂದ್ರ) ಬೆಂಗಳೂರು ನಗರ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


1 


0 


ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 


PR 39 


ಒಳಾಡಳಿತ ಸಚಿವಾಲಯ 


ವಿಷಯ: 


ಓದಲಾಗಿದೆ: 


ಶ್ರೀ ಹೆಚ್. ಲಕ್ಷ್ಮಣ, ಹೆಡ್ ಕಾನ್ಸ್‌ಟೇಬಲ್ ( ನಿಸ್ತಂತು) ಡಿ.ಜಿ . ಪಿ. ನಿಯಂತ್ರಣ ಕೊಠಡಿ, ಬೆಂಗಳೂರು, ಇವರ 
ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು ( ನಿಸ್ತಂತು) ಬೆಂಗಳೂರು ಇವರ ಆದೇಶ ಸಂಖ್ಯೆ : 

ಇವಿ(1) ನಿ:2001- 02 ( ಓ . ಬಿ . ಸಂಖ್ಯೆ: 163 /2001 - 02) ದಿನಾಂಕ: 13 -3 - 2002 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ವೈರ್‌ಲೆಸ್‌ , 

ಬೆಂಗಳೂರು, ಇವರ ಹಿಂಬರಹ ಸಂಖ್ಯೆ: ಸಿಬ್ಬಂದಿ(1)/ 40/ ನಿ/2009 - 10 ದಿನಾಂಕ: 28 - 6 -2010 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ : 30 - 06 - 2011 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2 ) 27 /2011 - 12 ದಿನಾಂಕ : 09 - 02 - 2012 


ಪ್ರಸ್ತಾವನೆ : 

- ಶ್ರೀ ಹೆಚ್. ಲಕ್ಷ್ಮಣ, ಹೆಚ್ .ಸಿ. (ನಿಸ್ತಂತು) ಇವರು ಬೆಂಗಳೂರಿನಲ್ಲಿನ ಕೇಂದ್ರ ಸ್ಥಾನದ ಆಡಳಿತ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಸರ್ಕಾರಿ ಹಣದ ನಷ್ಟ, ಘೋರ ದುರ್ನಡತೆ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷತೆಯ ಆರೋಪದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು, 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೧೧ 


ದೋಷಾರೋಪಣೆ: 


“ನೀವು, ಶ್ರೀ ಲಕ್ಷ್ಮಣ, ಮುಖ್ಯಪೇದೆ (ನಿಸ್ತಂತು) ಆಡಳಿತ ಕಛೇರಿ ( ನಿಸ್ತಂತು), ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿ ಕರ್ತವ್ಯ 
ನಿರತರಾಗಿದ್ದಾಗ ದಿನಾಂಕ: 06 - 6 -2001 ರಂದು ರಾಜ್ಯ ಹುಜೂರ್‌ ಖಜಾನೆಯಿಂದ ತಂದ ನಾಲ್ಕು ಚೆಕ್‌ಗಳ ಮೊತ್ತ ರೂ . 
2,04,074- 00 ಗಳನ್ನು ರಿಸರ್ವ್ ಬ್ಯಾಂಕ್‌ನಿಂದ ನಗದೀಕರಿಸಿಕೊಂಡು ಬರಲು ತಿಳಿಸಲಾಗಿತ್ತು. ನಿಮಗೆ ಬ್ಯಾಂಕ್‌ಗೆ ಹೋಗುವ 
ಸಮಯದಲ್ಲಿ ಕರ್ತವ್ಯದಲ್ಲಿ ಇರುವ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಲು ಸಹ ತಿಳಿಸಲಾಗಿತ್ತು. ಆದರೆ ಮೇಲಾಧಿಕಾರಿಗಳ 
ಆಜ್ಞೆ ಉಲ್ಲಂಘನೆ ಮಾಡಿ, ರಿಸರ್ವ್ ಬ್ಯಾಂಕ್‌ಗೆ ನೀವು ಒಬ್ಬರೇ ಹೋಗಿ ಸದರಿ ಹಣವನ್ನು ನಗದೀಕರಿಸಿದ ನಂತರ 
ಕಳೆದುಕೊಂಡಿರುತ್ತೀರಿ. ನೀವು ಒಬ್ಬ ಜವಾಬ್ದಾರಿಯುತ ಹುದ್ದೆಯಲ್ಲಿದ್ದು, ಶಿಸ್ತಿನ ಇಲಾಖೆಯ ನೌಕರನಾಗಿದ್ದು, ಶಿಸ್ತನ್ನು ಉಲ್ಲಂಘನೆ 
ಮಾಡಿರುವುದರಿಂದ ನಿಮ್ಮ ಮೇಲೆ ಈ ಕೆಳಗಿನಂತೆ ದೋಷಾರೋಪಣೆ ನಿಗದಿಪಡಿಸಿರುತ್ತದೆ. 


1. ಸರಕಾರಿ ಹಣದ ನಷ್ಟ. 

2. ಘೋರ ದುರ್ನಡತೆ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷತೆ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು ( ನಿಸ್ತಂತು) ಬೆಂಗಳೂರು, ಇವರು 
ಮೇಲೆ ಕ್ರಮ ಸಂಖ್ಯೆ :(1)ರಲ್ಲಿ ಓದಲಾದ ದಿನಾಂಕ: 13 - 3 - 2002ರ ಆದೇಶದಲ್ಲಿ ಅರ್ಜಿದಾರರರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರದ 
ವಾರ್ಷಿಕ ವೇತನ ಬಡ್ತಿಗಳಿಗೆ ದಕ್ಕೆಯಾಗುವಂತೆ ಮೂರು ವರ್ಷಗಳ ಕಾಲ ಮುಂದೂಡಲಾಗಿದೆ. ಸದರಿಯವರು ಸರ್ಕಾರಕ್ಕೆ ಉಂಟು ಮಾಡಿರುವ ನಷ್ಟ 
ರೂ . 2 ,04,074 /- ಹಣವನ್ನು ಇವರ ಮಾಸಿಕ ವೇತನದಿಂದ ಪ್ರತಿ ತಿಂಗಳು ರೂ . 2, 000 / - ಒಟ್ಟು ಹಣ ವಸೂಲು ಆಗುವವರೆವಿಗೂ ಹಿಡಿಯತಕ್ಕದ್ದು. 
ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್ 
ಜನರಲ್ ಆಫ್ ಪೊಲೀಸ್, ವೈರ್‌ಲೆಸ್ , ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 28 - 6 -2010ರ ಹಿಂಬರಹದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸರ್ಕಾರಿ 
ಹಣದ ನಷ್ಟ, ಘೋರ ದುರ್ನಡತೆ ಮತ್ತು ಕರ್ತವ್ಯದಲ್ಲಿ ನಿರ್ಲಕ್ಷತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ 
ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 73 ಪೊಸಿಅ 2011 ಬೆಂಗಳೂರು, ದಿನಾಂಕ: 05 - 7 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್. ಲಕ್ಷ್ಮಣ, ಹೆಡ್ ಕಾನ್ಸ್‌ಟೇಬಲ್ ( ನಿಸ್ತಂತು) ಡಿ. ಜಿ . ಪಿ . ನಿಯಂತ್ರಣ ಕೊಠಡಿ, ಬೆಂಗಳೂರು, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR 40 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಅಮೀರ್‌ಜಾನ್, ಎ . ಹೆಚ್. ಸಿ. - 26 , ಡಿ. ಎ . ಆರ್., ಕೆ. ಜಿ .ಎಫ್, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಕೆ. ಜಿ.ಎಫ್., ಇವರ ಆದೇಶ ಸಂಖ್ಯೆ: 

ಸಿಬ್ಬಂದಿ(2)/ಶಿಕ್ಷೆ/28/2010 ( ಓ.ಬಿ. ಸಂಖ್ಯೆ: 86/2010 ) ದಿನಾಂಕ : 14 -5 -2010 | 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಕೇಂದ್ರ ವಲಯ, ಬೆಂಗಳೂರು, ಇವರ ಆದೇಶ ಸಂಖ್ಯೆ: 

ಅಪೀಲು/25/ ಪ /2010 - 11 ( ಓ.ಬಿ . ಸಂಖ್ಯೆ : 156/2010 - 11 ) ದಿನಾಂಕ: 03 - 01-2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 22 -5 -2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು( 2)16 /2012 - 13 

ದಿನಾಂಕ: 17 - 7 - 2012 


೪೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಪ್ರಸ್ತಾವನೆ: 

ಶ್ರೀ ಅಮೀರ್‌ಜಾನ್, ಎ . ಹೆಚ್.ಸಿ.-26, ಡಿ. ಎ. ಆರ್., ಕೆ. ಜಿ.ಎಫ್, ಇವರು ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಘೋರ 
ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) 
ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಅಮೀರ್‌ಜಾನ್ , ಎ . ಹೆಚ್.ಸಿ.- 26, ಡಿ. ಎ.ಆರ್., ಕೆ. ಜಿ.ಎಫ್, ಆದ ನೀವು ಒಬ್ಬ ಸರ್ಕಾರಿ ನೌಕರರಾಗಿದ್ದು, 
ಬಿ . ಜಿ. ಎಂ . ಎಲ್. ಸಂಸ್ಥೆಗೆ ಸೇರಿದ ಜಮೀನುನೊಳಗೆ ಅಕ್ರಮವಾಗಿ ಪ್ರವೇಶಿಸಿರುವುದಿಲ್ಲದೆ, ಮೇಲಾಧಿಕಾರಿಗಳಿಂದ ಅನುಮತಿ 
ಪಡೆಯದೆ ಉದ್ಧಟತನದಿಂದ ಅರೇಬಿ ಶಾಲೆಯನ್ನು ಪ್ರಾರಂಭಿಸಲು ಮುಂದಾಗಿ ಘೋರ ನಿರ್ಲಕ್ಷತೆ, ಬೇಜವಾಬ್ದಾರಿ , 

ಅಶಿಸ್ತು ಮತ್ತು ದುರ್ನಡತೆಯನ್ನು ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , 
ಕೆ. ಜಿ.ಎಫ್., ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 14 - 5 - 2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು ಎರಡು ವರ್ಷಗಳ ಕಾಲ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡಲಾಗಿ 

ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ಕೇಂದ್ರ ವಲಯ , ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2) ರಲ್ಲಿ ಓದಲಾದ ದಿನಾಂಕ : 03 - 01 - 2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತೆ, 
ಬೇಜವಾಬ್ದಾರಿತನ ಹಾಗೂ ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 58 ಪೊಸಿಅ 2012 ಬೆಂಗಳೂರು, ದಿನಾಂಕ: 16 -10 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಅಮೀರ್‌ಜಾನ್ , ಎ . ಹೆಚ್ . ಸಿ. - 26, ಡಿ. ಎ . ಆರ್., ಕೆ. ಜಿ.ಎಫ್ , ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR126 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 5462 /2008ರಲ್ಲಿ ದಿನಾಂಕ: 18.10.2012ರಂದು ನೀಡಿರುವ ಆದೇಶದನ್ವಯ 

ಶ್ರೀ ರಘುರಾಮ ಭಂಡಾರಿ, ಅಪರ ಔಷಧ ನಿಯಂತ್ರಕರು, ಇವರ ಬಡ್ತಿಯನ್ನು ಹಿಂಪಡೆಯುವ ಬಗ್ಗೆ. 
ಓದಲಾಗಿದೆ: (1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 128 ಐಎಂಎಂ 2008 ದಿನಾಂಕ: 20 - 10 -2008 . 

(2) ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 5462 /2008ರಲ್ಲಿ ದಿನಾಂಕ:18.10 .2012 ರಂದು 

ನೀಡಿದ ಆದೇಶ. 
ಪ್ರಸ್ತಾವನೆ: 

ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಖಾಲಿ ಇದ್ದ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ಸರ್ಕಾರವು ಮೇಲೆ ಕ್ರಮಸಂಖ್ಯೆ (1)ರಲ್ಲಿ ಓದಲಾದ 
ಅಧಿಸೂಚನೆಯಲ್ಲಿ ಶ್ರೀ ರಘುರಾಮ ಭಂಡಾರಿ, ಉಪ ಔಷಧ ನಿಯಂತ್ರಕರು ಇವರಿಗೆ ಬಡ್ತಿ ನೀಡಿ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ನೇಮಕಾತಿ 
ಮಾಡಿತ್ತು. ಸದರಿ ಬಡ್ತಿಯ ಆದೇಶವನ್ನು ಶ್ರೀಮತಿ ಪಾರ್ವತಿ ಆನಂದಗೌಡರ್, ಅಧೀಕ್ಷಕರು, ಔಷಧ ಪರೀಕ್ಷಾ ಪ್ರಯೋಗಾಲಯ , ಔಷಧ ನಿಯಂತ್ರಣ 
ಇಲಾಖೆ, ಬೆಂಗಳೂರು ಇವರು , ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 5462 /2008ನೇ ಸಂಖ್ಯೆಯ ಅರ್ಜಿಯನ್ನು ದಾಖಲಿಸಿ ಪ್ರಶ್ನಿಸಿದ್ದರು. ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಸದರಿ ಅರ್ಜಿಯ ಬಗ್ಗೆ ದಿನಾಂಕ: 18.10. 2012ರಂದು ಈ ಕೆಳಕಂಡಂತೆ ತೀರ್ಪು ನೀಡಿರುತ್ತದೆ. 

“ 13. in the result and for the reasons stated above , we pass the following: 
i) The application is allowed and the promotion of the respondent No .2 to the cadre of Additional Drugs Controller made in 

notification No: ಆಕುಕ 128 ಐಎಂಎಂ 2008 dated 20.10. 2008 ( Annexure- A8) is quashed; 
ii) However , the respondent No. 2 is not liable to refund the salary he has received as the Additional Drugs Controller since 

he has worked in that post; 
iii) We direct the respondent no . 1 to form a DPC to consider the matter afresh in the light of the observations made 

hereinabove ; 
iv ) The whole process for promotion shall be completed within three months from today and the promotion order shall 

be issued ; 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೧೩ 


v) Fresh promotion shall be effective from 20 . 10 .2008 with all consequential benefits ; 
vi) Until then , the Government is at liberty to make in - charge or additional charge arrangement for the post during the 

intervening period . 

ಮೇಲ್ಕಂಡ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದಲ್ಲಿ ಶ್ರೀ ರಘುರಾಮ ಭಂಡಾರಿ , ಇವರಿಗೆ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ 
ನೀಡಿದ ಸ್ಥಾನಪನ್ನ ಪದ್ದೋನ್ನತಿಯನ್ನು ರದ್ದುಪಡಿಸಿರುವುದರಿಂದ ಅವರನ್ನು ಉಪ ಔಷಧ ನಿಯಂತ್ರಕರ ಹುದ್ದೆಯಲ್ಲಿ ಪುನರ್ ಸ್ಥಾಪಿಸಲು ಸರ್ಕಾರವು 
ನಿರ್ಧರಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 158 ಐಎಂಎಂ 2008 ಬೆಂಗಳೂರು, ದಿನಾಂಕ: 15.11 . 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ: 5462 /2008ರಲ್ಲಿ 
ದಿನಾಂಕ:18.10.2012ರಂದು ನೀಡಿದ ಆದೇಶದಲ್ಲಿ ಶ್ರೀ ರಘುರಾಮ ಭಂಡಾರಿ ಇವರಿಗೆ ಅಪರ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿಯನ್ನು 
ನೀಡಿದ ದಿನಾಂಕ : 20.10 .2008ರ ಅಧಿಸೂಚನೆಯನ್ನು ರದ್ದುಪಡಿಸಿರುವುದರಿಂದ ಶ್ರೀಯುತರನ್ನು ಉಪ ಔಷಧ ನಿಯಂತ್ರಕರ ಹುದ್ದೆಯಲ್ಲಿ ಪುನರ್ ಸ್ಥಾಪಿಸಿ 
ಹುಬ್ಬಳ್ಳಿ- ಧಾರವಾಡ ವಲಯದಲ್ಲಿ ಖಾಲಿಯಿರುವ ಉಪ ಔಷಧ ನಿಯಂತ್ರಕರ ಹುದ್ದೆಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ.ಎನ್. ಹರಿಣಿಯಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR 223 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 
COMMERCE AND INDUSTRIES SECRETARIAT 

CORRIGENDUM 

No . Cl 289 SPI 2011 , dated : 19th December, 2012. 
Sub : Project proposal of M /s Associate Decor Ltd ., to establish "MDF and Wood Related Product Unit" 

at Malur Industrial Area , Kolar District-reg 
Ret : 

1) Government No . : Cl 289 SPI 2011, Dated : 6-11- 2012. 

2 ) Request from M /s Associate Decor Ltd ., dated : 6 - 12 - 2012 . 
In the order portion of Government Order No . Cl 289 SPI 2011, dated : 6 - 11 -2012 in place of the words ; 
a ) " KIADB to acquire and allot additional 32 .28 acres of land as SUC adjacent to existing industry at 4th Phase , 

Malur Industrial area " 
Please read as ; 
a ) “KIADB to allot additional 32 .28 acres land in addition to 15 acres already approved for allotment vide Govt. Order No. 

CI 289 SPI 2011, totaling 47. 28 acres on SUC basis adjacent to existing industry at 4th Phase , Malur Industrial Area , Malur” 
The other terms and conditions remain the same as in the G . O . read at above. 

By Order and in the name of the Governor of Karnataka , 

K .R . CHANDRAMMA 

Desk Officer (Technical Cell) (1/0), 
P . R . 4 

Commerce and Industries Department. 
COMMERCE AND INDUSTRIES SECRETARIAT 

CORRIGENDUM 

No . CI56 SPL 2011 , dated : 14th December, 2012. 
Sub : Project Proposal of M /s Jamkhandi Sugars Ltd ., to Unit- Il for “ Expansion of Plant Capacity from 2500 TCD 

to 5000 TCD & Co-generation from 12 MW to 27 MW " at Nadi K .D . Village , Indi Taluk , Bijapur District.-reg . 
Ref : 

1 . Government Order No . : CI 56 SPI 2011 , Dated : 23 - 2-2011 . 

2 . Request from M /s Jamakhandi Sugars Ltd ., dated : 6 -7 - 2012 . 
In the order portion of Government Order No. CI 56 SPI 2011, dated : 23-2 -2011 in place of 
| Water | : | 300 KLPD from Bhima River , subjectto approval of Water Resources Department 

| 
Please read as 
Water | ² | 3 , 000 KLPD from Bhima River, subject to approval of Water Resources Department 
The other terms and conditions remain the same as in the G .O . read at ( 1) above . 

By Order and in the name of the Governor of Karnataka, 

K . R . CHANDRAMMA 

Desk Officer (Technical Cell) (1/0), 
P . R . 2314 

Commerce and Industries Department. 


ဂ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಇಂಧನ ಸಚಿವಾಲಯ 
ವಿಷಯ : ಮೆ :: ಸಾಯಿ ಕೃಷ್ಣ ಹೈಡೋ ಪವರ್‌ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಹಂಚಿಕೆಯಾಗಿರುವ ತಲಾ 2 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ 

ವಿದ್ಯುತ್ ಯೋಜನೆಯನ್ನು ಮೆ :: ಕಾರೆ ಪವರ್ ರಿಸೋರ್‌ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವರ್ಗಾಯಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 348 ಎನ್‌ಸಿಇ 2010 ದಿನಾಂಕ: 16.09. 2010 . 

2) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 346 ಎನ್‌ಸಿಇ 2010 ದಿನಾಂಕ: 25.11.2010. 
3) ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ ರವರ ಪತ್ರ ಸಂಖ್ಯೆ : 

ಕೆಆರ್‌ಡಿಇ/ 06 / ಎಸ್‌ಹೆಚ್ - 659 - 660 /2012 - 13 /2894 ದಿನಾಂಕ : 05 / 08.11.2012. 
ಪ್ರಸ್ತಾವನೆ : 

ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ :: ಸಾಯಿ ಕೃಷ್ಣ ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ರಾಯಚೂರು ಜಿಲ್ಲೆಯ 
ಲಿಂಗಸಗೂರು ತಾಲ್ಲೂಕಿನ ಹಂಚಿನಾಲ್ ಗ್ರಾಮದ ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
(Weir Latitude : 16°1215 Longitude: 76°27 26 Power House-Latitude: 16°1452 Longitude: 76°28 04 ) ಕೆಲವು ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಿ ಆದೇಶಿಸಲಾಗಿತ್ತು. 

ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಮೆ :: ಸಾಯಿ ಕೃಷ್ಣ ಹೈಡೋ ಪವರ್‌ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ರಾಯಚೂರು ಜಿಲ್ಲೆಯ 
ಲಿಂಗಸುಗುರು ತಾಲ್ಲೂಕಿನ ಗೊನವಟಾಲ್ ಗ್ರಾಮದ ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
(Weir Latitude: 16°16°53 ” Longitude : 76°30 11 Power House- Latitude: 16°1715 ” Longitude: 76°31 04 ) ಕೆಲವು ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಿ ಆದೇಶಿಸಲಾಗಿತ್ತು. 

ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ : 
ಸಾಯಿ ಕೃಷ್ಣ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲ್ಲೂಕಿನ ಹಂಚಿನಾಲ್ ಗ್ರಾಮದ ಬಳಿ ಕೃಷ್ಣ ನದಿಗೆ 
ಅಡ್ಡಲಾಗಿ ಹಂಚಿಕೆಯಾಗಿರುವ 2 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆ ಹಾಗೂ ಅದೇ ಜಿಲ್ಲೆ ಮತ್ತು ತಾಲ್ಲೂಕಿನ ಗೊನವಟಾಲ್ 
ಗ್ರಾಮದ ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಮೆ : ಕಾರೆ ಪವರ್ 
ರಿಸೋರ್‌ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರಿಗೆ ವರ್ಗಾಯಿಸಲು ಅಭಿವೃದ್ಧಿದಾರರ ಕೋರಿಕೆ ಮೇರೆಗೆ ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡಿ 
ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ . 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 346 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 27.12. 2012. 
ಮೆ :: ಸಾಯಿ ಕೃಷ್ಣ ಹೈಡೋ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲ್ಲೂಕಿನ ಹಂಚಿನಾಲ್ ಹಾಗೂ 
ಗೊನವಟಾಲ್ ಗ್ರಾಮದ ಬಳಿ ಕೃಷ್ಣ ನದಿಗೆ ಅಡ್ಡಲಾಗಿ ಹಂಚಿಕೆಯಾಗಿರುವ ತಲಾ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಗಳನ್ನು 
ಈ ಕೆಳಕಂಡ ಷರತ್ತಿಗೊಳಪಟ್ಟು ಮೆ : ಕಾರೆ ಪವರ್ ರಿಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವರ್ಗಾಯಿಸಿ ಆದೇಶಿಸಿದೆ. 
1) ಮೆ : ಕಾರೆ ಪವರ್ ರಿಸೋರ್‌ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 

435 ಎನ್‌ಸಿಇ 2011 ದಿನಾಂಕ 06.1.2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ 

ನಿಯಮಾನುಸಾರ ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
2) ಮೆ : ಕಾರೆ ಪವರ್ ರಿಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಈ ಯೋಜನೆಯ ವರ್ಗಾವಣೆಗೆ ಸಂಬಂಧಿಸಿದಂತೆ 

ಸರ್ಕಾರದ ಆದೇಶಾನುಸಾರ ಅವಶ್ಯವಿರುವ ವರ್ಗಾವಣೆ ಶುಲ್ಕವನ್ನು ಪಾವತಿಸತಕ್ಕದ್ದು. 
3) ಮೆ : ಕಾರೆ ಪವರ್ ರಿಸೋರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ವಿದ್ಯುತ್ ಖರೀದಿ ಒಪ್ಪಂದವನ್ನು ಸಂಬಂಧಿಸಿದ ವಿದ್ಯುತ್ 

ಸರಬರಾಜು ಕಂಪನಿಯೊಂದಿಗೆ ಮಾಡಿಕೊಳ್ಳತಕ್ಕದ್ದು. 
4) ಸದರಿ ಯೋಜನೆಯನ್ನು ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 348 ಎನ್‌ಸಿಇ 2010 ದಿನಾಂಕ: 16.09 .2010 ಮತ್ತು ಸರ್ಕಾರಿ ಆದೇಶ 
- ಸಂಖ್ಯೆ: ಇಎನ್ 346 ಎನ್‌ಸಿಇ 2010 ದಿನಾಂಕ: 25.11.2010ರ ಆದೇಶಗಳಲ್ಲಿ ನಿಗದಿಪಡಿಸಿದ ಕಾಲಮಿತಿಯೊಳಗಾಗಿ 

ಅನುಷ್ಠಾನಗೊಳಿಸತಕ್ಕದ್ದು. 
5) ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR .12 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : ಮೆ : ಶ್ರೀ ರಾಮ್ಮೋ ಬಯೋಟೆಕ್ ಕಂಪನಿಯವರು ಅನುಷ್ಠಾನಗೊಳಿಸಿರುವ 0.33 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 

ಯೋಜನೆಯನ್ನು ಮೆ : ರಾತ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 46 ಎನ್‌ಸಿಇ 2000 ದಿನಾಂಕ: 17 .7.2000. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೧೫ 


2) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 133 ಎನ್‌ಸಿಇ 2006 ದಿನಾಂಕ: 17.3.2006. 
3) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : ಕೆಆರ್‌ಇಡಿ/08/ RIL 

0 . 33MW / Ramco Biotech / 

4 ) 2012/ 2576 ದಿನಾಂಕ: 28.9 . 2012 . 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಕ್ರಮ ಸಂಖ್ಯೆ (1) ರಲ್ಲಿ ಮೆ ::ಎನರ್ಕಾನ್ ( ಇಂಡಿಯಾ) ಲಿಮಿಟೆಡ್ ಕಂಪನಿಗೆ 
ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ಪ್ರದೇಶದ ಗೋಪಾಲಪುರ , ಮಹಾದೇವನಕಟ್ಟೆ ಮತ್ತು ಹೊರಕೆರೆದೇವರಪುರ ಇಲ್ಲಿ 81.60 ಮೆ . ವ್ಯಾ ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯನ್ನು ಮಂಜೂರು ಮಾಡಿ ಆದೇಶಿಸಲಾಗಿತ್ತು. 

) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ : ಎನರ್ಕಾನ್ (ಇಂಡಿಯಾ) ಲಿಮಿಟೆಡ್ ಕಂಪನಿಗೆ ಚಿತ್ರದುರ್ಗ ಜಿಲ್ಲೆಯ 
ವಿವಿಧ ಪ್ರದೇಶಗಳಲ್ಲಿ ಹಂಚಿಕೆಯಾಗಿದ್ದ 81.60 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನ 
ಜನಕಲ್ಲು ಗ್ರಾಮದಲ್ಲಿನ 0.33 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ : ಶ್ರೀ ರಾಮ್ಮೋ ಬಯೋಟೆಕ್ ಇವರಿಗೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ( 3) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಮೆ : ಶ್ರೀ 
ರಾಮ್ಮೋ ಬಯೋಟೆಕ್ ಕಂಪನಿಯವರಿಗೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನ ಜನಕಲ್ ಗ್ರಾಮದಲ್ಲಿ ಮಂಜೂರಾಗಿದ್ದ 0 .33 ಮೆ . ವ್ಯಾ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯು ದಿನಾಂಕ 29 .03.2006ರಲ್ಲಿ ಅನುಷ್ಠಾನಗೊಂಡಿರುವುದಾಗಿ ತಿಳಿಸುತ್ತಾ, ಸದರಿ ಸಾಮರ್ಥ್ಯವನ್ನು ಮೆ : 
ರಾಮೋ ಇಂಡಸ್ಟ್ರೀಸ್ ಲಿಮಿಟೆಡ್ ರವರಿಗೆ ವರ್ಗಾಯಿಸುವಂತೆ ಶಿಫಾರಸ್ಸು ಮಾಡಿರುತ್ತಾರೆ ಹಾಗೂ ಉತ್ಪಾದನೆ ಆಗುವ ವಿದ್ಯುತ್ತನ್ನು ವೀಲಿಂಗ್ ಮತ್ತು 
ಬ್ಯಾಂಕಿಂಗ್ ಮುಖಾಂತರ ಪೂರಕ ವಿದ್ಯುತ್ ಖರೀದಿ ಒಪ್ಪಂದ ಮಾಡಿಕೊಳ್ಳುವುದಾಗಿ ಮತ್ತು ಸದರಿ ಯೋಜನೆಯು ಸರ್ವೆ ಸಂಖ್ಯೆ 256ರಲ್ಲಿದ್ದು, 0.462 
ಹೆಕ್ಟೇರ್ ಅರಣ್ಯ ಇಲಾಖೆಗೆ ಸೇರಿದ ಜಮೀನಿನಲ್ಲಿರುತ್ತದೆ ಎಂದು ವರದಿ ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 300 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 25.10.2012. 
ಮೆ : ಶ್ರೀ ರಾಮ್ಮೋ ಬಯೋಟೆಕ್ ಕಂಪನಿಯವರಿಗೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿನ ಜನಕಲ್ ಗ್ರಾಮದಲ್ಲಿ ಮಂಜೂರಾಗಿ 
ಅನುಷ್ಠಾನಗೊಂಡಿರುವ 0.33 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಮೆ : ರಾತ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ರವರಿಗೆ ಈ ಕೆಳಕಂಡ 
ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ : 
1 ಮೆ :: ರಾತ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 435 ಎನ್‌ಸಿಇ 2011 ದಿನಾಂಕ 

06.1.2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ ನಿಯಮಾನುಸಾರ ಒಡಂಬಡಿಕೆ 

ಮಾಡಿಕೊಳ್ಳತಕ್ಕದ್ದು. 
_ 2 ಮೆ :: ರಾತ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ರವರು ಸಂಬಂಧಿಸಿದ ಎಸ್ಕಾಂ/ಕೆಪಿಟಿಸಿಎಲ್‌ನೊಂದಿಗೆ ನೀತಿ ನಿಯಮಾನುಸಾರ ವೀಲಿಂಗ್ ಮತ್ತು 

ಬ್ಯಾಂಕಿಂಗ್‌ಗೆ ಸಂಬಂಧಿಸಿದಂತೆ ಪೂರಕ ವಿದ್ಯುತ್ ಖರೀದಿ ಒಪ್ಪಂದ ಮಾಡಿಕೊಳ್ಳತಕ್ಕದ್ದು . 
3 ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 


PR. 2188 


ವಿಷಯ : ಮೆ :: ಗಿರಿರಾಜ್ ಎಂಟರ್‌ಪ್ರೈಸಸ್ ಕಂಪನಿಯವರಿಗೆ ಮಂಜೂರಾಗಿರುವ 2.1 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯ 

ಅನುಷ್ಠಾನಕ್ಕೆ ಕಾಲಾವಕಾಶ ವಿಸ್ತರಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 128 ಎನ್‌ಸಿಇ 2012 ದಿನಾಂಕ: 30 .7.2012 . 

2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರಗಳ ಸಂಖ್ಯೆ: 

KRED/08/Abletec /GE-2.1 MW /HMM/2012/ 2506 ದಿನಾಂಕ : 14.9.2012 ಮತ್ತು KRED/08/Abletec /GE 

2.1MW / HMM / 2012 / 2580 ದಿನಾಂಕ: 28.9 .2012. 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಸರ್ಕಾರಿ ಆದೇಶದಲ್ಲಿ ಮೆ : ಏಬಲ್‌ಟೆಕ್ ಎಲೆಕ್ಕೊ ಇಂಜಿನೀಯರ್ ( ಪ್ರೈ ) ಲಿಮಿಟೆಡ್ ಕಂಪನಿಯವರಿಗೆ ಹಾವೇರಿ 
ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಅನುಮತಿಸಿರುವ 5.00 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 2.1 ಮೆ . ವ್ಯಾ . ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯನ್ನು ಮೆ :: ಗಿರಿರಾಜ್ ಎಂಟರ್‌ಪ್ರೈಸಸ್ ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ ಯೋಜನೆಯನ್ನು 
ದಿನಾಂಕ 30.8. 2012ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ವರ್ಗಾಯಿಸಿ ಆದೇಶಿಸಲಾಗಿತ್ತು . 


೪೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


ಭಾಗ ೧ 


Village 
Name 


Taluk & 
District 


MW 


Land 
survey 
number 


Land 
Sy. No 


Extent in 

land 


WTG Location 

No. 


Latitude, Longitude and 

Ridge peaks 


Aladhgere 


Hirkerur / 
Haveri 


21 


27 


1 No 


1 No 


2 Acres 
perWTG 


RAN -100 


Latitude: 14°33 01.0"- N 
Longitude:75°28 11.8”- E 

Ridge peaks : 665m . 


ಮೇಲೆ ಓದಲಾದ ( 2 ) ರ ದಿನಾಂಕ 14.9.2012ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೇಶಕರು ಮೆ :: ಗಿರಿರಾಜ್ ಎಂಟರ್‌ಪ್ರೈಸಸ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಮಂಜೂರಾಗಿರುವ 2.1 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯ ಅನುಷ್ಠಾನಕ್ಕೆ ನೀಡಿರುವ ಕಾಲಾವಕಾಶವು ದಿನಾಂಕ 30.8.2012ಕ್ಕೆ ಮುಕ್ತಾಯಗೊಂಡಿದ್ದು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 
ನಿಯಮಿತದಿಂದ Interconnection approval ಬರಲು ಆಗಿರುವ ವಿಳಂಬದಿಂದ ಯೋಜನೆಯನ್ನು ನಿಗಧಿತ ಅವಧಿಯೊಳಗಾಗಿ ಅನುಷ್ಠಾನಗೊಳಿಸಲು 
ಸಾಧ್ಯವಾಗದ ಕಾರಣ ಯೋಜನೆಯ ಅನುಷ್ಠಾನಕ್ಕೆ ದಿನಾಂಕ 15.10.2012ರವರೆಗೆ ಕಾಲಾವಕಾಶವನ್ನು ವಿಸ್ತರಿಸುವಂತೆ ಅಭಿವೃದ್ಧಿದಾರರ ಕೋರಿಕೆ ಮೇರೆಗೆ 
ಶಿಫಾರಸ್ಸಿಸಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 283 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 05.10.2012. 
ಮೆ : ಗಿರಿರಾಜ್ ಎಂಟರ್‌ಪ್ರೈಸಸ್ ಕಂಪನಿಯವರಿಗೆ ಹಾವೇರಿ ಜಿಲ್ಲೆಯಲ್ಲಿ ಮಂಜೂರಾಗಿರುವ2.1 ಮೆ . ವ್ಯಾ ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯ ಅನುಷ್ಠಾನಕ್ಕೆ ಕಾಲಾವಕಾಶವನ್ನು ದಿನಾಂಕ 31. 08.2012 ರಿಂದ ದಿನಾಂಕ 15 .10 .2012ರವರೆಗೆ, ನಿಗಧಿತ ಕಾಲಾವಕಾಶ ಶುಲ್ಕವನ್ನು 
ಪಾವತಿಸತಕ್ಕದ್ದೆಂಬ ಷರತ್ತಿಗೊಳಪಟ್ಟು ವಿಸ್ತರಿಸಿ ಆದೇಶಿಸಿದೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೌಸಲ್ಯಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 2217 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : ಮೆಗೆ ಮೌಂಟ್ ಕೈಲಾಷ್ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ : ಸೋಹಮ್ ಫಾಲ್ಗುಣಿ ರಿನ್ಯೂವೆಬಲ್ 

ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸುವ ಮತ್ತು ಸದರಿ ಕಂಪನಿಯವರ 10.5 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ 

ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶ ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 241 ಎನ್‌ಸಿಇ 2002 ದಿನಾಂಕ: 10 .10 .2002. 

2) ಸರ್ಕಾರಿ ಆದೇಶ ಸಂಖ್ಯೆ : ಇಂಇ 241 ಎನ್‌ಸಿಇ 2003 ದಿನಾಂಕ: 23.10 .2003. 
3) ಸರ್ಕಾರಿ ಆದೇಶ ಸಂಖ್ಯೆ: ಇಂಇ 289 ಎನ್‌ಸಿಇ 2003 ದಿನಾಂಕ: 09.1.2004. 
4) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 147 ಎನ್‌ಸಿಇ 2010 ದಿನಾಂಕ: 19.06.2010 . 
5) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 147 ಎನ್‌ಸಿಇ 2010 ದಿನಾಂಕ: 29.10.2010 . 
6) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಇವರ ಪತ್ರಗಳ ಸಂಖ್ಯೆ: 

ಕೆಆರ್‌ಇಡಿ/ 06 /SH -100 /2012 -13/2330 ದಿನಾಂಕ:07 /22 .08.2012 ಮತ್ತು ಕೆಆರ್‌ಇಡಿ/06 /SH -100 / ಮಲ್ಲಿಬೆಟ್ಟು 

ಎ೦ಹೆಚ್‌ಎಸ್/2012 /2828 ದಿನಾಂಕ : 02 /03.11.2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ || ಮೌಂಟ್ ಕೈಲಾಷ್ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಉಡುಪಿ ಜಿಲ್ಲೆಯ 
ಕಾರ್ಕಳ ತಾಲ್ಲೂಕಿನ ಮುಚ್ಚಮೊಗರು ಹೊಳೆಗೆ ( ಮಲ್ಲಿಬೆಟ್ಟು ಗ್ರಾಮ ) ಅಡ್ಡಲಾಗಿ 6. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರುಜಲ ವಿದ್ಯುತ್ ಯೋಜನೆಯನ್ನು 
ಹಂಚಿಕೆ ಮಾಡಲಾಗಿತ್ತು. ತದ ನಂತರ ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಯೋಜನೆಯ ಸಾಮರ್ಥ್ಯವನ್ನು 6.00 ಮೆಗಾ ವ್ಯಾಟ್‌ನಿಂದ 
10.5 ಮೆಗಾ ವ್ಯಾಟ್‌ಗೆ ಹೆಚ್ಚಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಸದರಿ ಯೋಜನೆಯ ಜಿಲ್ಲೆ ಮತ್ತು ತಾಲ್ಲೂಕಿನ ಹೆಸರನ್ನು ಉಡುಪಿ ಜಿಲ್ಲೆಯ ಕಾರ್ಕಳ 
ತಾಲ್ಲೂಕಿಗೆ ಬದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕು ಎಂದು ಬದಲಾಯಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಆದೇಶದಲ್ಲಿ ಮೆ | ಮೌಂಟ್ ಕೈಲಾಷ್ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಉಡುಪಿ 
ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಪುಚ್ಚಮೊಗರು ಹೊಳೆಗೆ ( ಮಲ್ಲಿಬೆಟ್ಟು ಗ್ರಾಮ ) ಅಡ್ಡಲಾಗಿ ಹಂಚಿಕೆಯಾಗಿದ್ದ 10.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್ ಯೋಜನೆಯ ಹಂಚಿಕೆ ಆದೇಶವನ್ನು ರದ್ದು ಪಡಿಸಲಾಗಿತ್ತು. ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಆದೇಶದಲ್ಲಿ ಈ ರದ್ದತಿ ಆದೇಶವನ್ನು 
ಹಿಂಪಡೆದು ಯೋಜನೆಯನ್ನು ಪೂರ್ವಸ್ಥಿತಿಗೆ ತರಲಾಗಿತ್ತು ಹಾಗೂ ಯೋಜನೆಯ ಅನುಷ್ಠಾನಕ್ಕಾಗಿ ಕಾಲಾವಕಾಶವನ್ನು ಆಗಸ್ಟ್ 2012ರವರೆಗೆ 
ವಿಸ್ತರಿಸಲಾಗಿತ್ತು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೧೭ 


ಭಾರತ ಸರ್ಕಾರದ ಕಾರ್ಪೋರೇಟ್ ಅಫೈರ್ ಮಂತ್ರಾಲಯ , ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ಕರ್ನಾಟಕ ಇವರ Cl No : 
U40101KA2002PTC031173 ದಿನಾಂಕ 31.7.2010ರಲ್ಲಿ ಮೆ || ಮೌಂಟ್ ಕೈಲಾಷ್ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ : 
ಸೋಹಮ್ ಫಾಲ್ಗುಣಿ ರಿನ್ಯೂವೆಬಲ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಿ ಪ್ರಮಾಣ ಪತ್ರ ನೀಡಿರುವುದರಿಂದ, ಕಂಪನಿಯ ಹೆಸರು 
ಬದಲಾವಣೆ ಹಾಗೂ ಪ್ರತಿ ಮೆ . ವ್ಯಾ . ಗೆ ರೂ 3. 00 ಲಕ್ಷಗಳ ನೆರವೇರಿಕೆ ಖಾತರಿ ( Performance guarantee) ಮತ್ತು ಕಾಲಾವಕಾಶ ವಿಸ್ತರಣಾ ಶುಲ್ಕ 
ಪಾವತಿಸುವ ಷರತ್ತಿಗೊಳಪಟ್ಟು ಯೋಜನೆಯ ಅನುಷ್ಠಾನಕ್ಕೆ ಆಗಸ್ಟ್ 2014 ರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ 
ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 254 ಎನ್‌ಸಿಇ 2012, ಬೆಂಗಳೂರು, ದಿನಾಂಕ: 10. 12 .2012 . 
ಮೆ | ಮೌಂಟ್ ಕೈಲಾಷ್ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು ಮೆ : ಸೋಹಮ್ ಫಾಲ್ಗುಣಿ ರಿನ್ಯೂವೆಬಲ್ ಎನರ್ಜಿ 
ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಿ ಆದೇಶಿಸಿದೆ ಹಾಗೂ ಸದರಿ ಕಂಪನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲ್ಲೂಕಿನ ಮುಚ್ಚಮೊಗರು 
ಹೊಳೆಗೆ ( ಮಲ್ಲಿಬೆಟ್ಟು ಗ್ರಾಮ ) ಅಡ್ಡಲಾಗಿ ಮಂಜೂರಾಗಿರುವ 10 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕೆ 
ಅಂತಿಮವಾಗಿ ಮತ್ತು ಯಾವುದೇ ಕಾಲಾವಕಾಶ ವಿಸ್ತರಿಸುವುದಿಲ್ಲ ಹಾಗೂ ಈ ಕೆಳಕಂಡ ಷರತ್ತಿಗೊಳಪಟ್ಟು ಕಾಲಾವಕಾಶವನ್ನು ಸೆಪ್ಟೆಂಬರ್ 2012 ರಿಂದ 
ಆಗಸ್ಟ್ 2014 ರವರೆಗೆ ವಿಸ್ತರಿಸಲಾಗಿದೆ : 
1. ಅಭಿವೃದ್ಧಿದಾರರು ಮಾಹೆಯಾನ ಶೆಡ್ಯೂಲ್ ಆಫ್ ವರ್ಕ್ನ್ನು ಕೆ.ಆರ್.ಇ . ಡಿ.ಎಲ್.ಗೆ ನೀಡತಕ್ಕದ್ದು, ಕ್ರೆಡಲ್ ಪ್ರತಿ 3 ತಿಂಗಳಿಗೊಮ್ಮೆ 

ಯೋಜನಾ ಪ್ರಗತಿಯನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ನೀಡತಕ್ಕದ್ದು. 
2 . ಮೆಗಾ ವ್ಯಾಟ್ ಒಂದಕ್ಕೆ ರೂ 3.00 ಲಕ್ಷಗಳ ನೆರವೇರಿಕೆ ಖಾತರಿ ( Performance guarantee) ಮತ್ತು ನಿಗದಿತ ಕಾಲಾವಕಾಶ ವಿಸ್ತರಣಾ 

ಶುಲ್ಕವನ್ನು ಪಾವತಿಸತಕ್ಕದ್ದು . 
3. ಈ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೌಸಲ್ಯಾ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR . 2257 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ: ಮೆ :: ಎಸ್ . ಸಿ.ಎಮ್ , ಶುಗರ್ ಕಂಪನಿಯ ಹೆಸರನ್ನು ಮೆ : ಎನ್. ಎಸ್ . ಎಲ್. ಶುಗರ್‌ ಲಿಮಿಟೆಡ್ ಎಂದು ಬದಲಾಯಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಪತ್ರ ಸಂಖ್ಯೆ: ಡಿಇ 3 ಎನ್‌ಸಿಇ 2000 ದಿನಾಂಕ: 26.2.2000 

2) ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 3 ಎನ್‌ಸಿಇ 2000 ದಿನಾಂಕ: 11.12 . 2001. 
3) ಸರ್ಕಾರಿ ಪತ್ರ ಸಂಖ್ಯೆ: ಡಿಇ 66 ಎನ್‌ಸಿಇ 2002 ದಿನಾಂಕ: 09.4 .2002 . 
4) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

ಕೆಆ‌ಇಡಿಎಲ್‌ /04/ಎನ್‌ಎಸ್‌ಎಲ್/2012 - 13 / 2797 ದಿನಾಂಕ: 02 .11 .2012 . 
ಪ್ರಸ್ತಾವನೆ: 

ಖ್ಯೆ (1) ರ ಪತ್ರದಲ್ಲಿ ಮೆ : ಎಸ್.ಸಿ.ಎಮ್. ಶುಗರ್ಸ್ ಕಂಪನಿಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ ಕೊಪ್ಪ 
ಗ್ರಾಮದಲ್ಲಿ 15 ಮೆ . ವ್ಯಾ ( ಗ್ರಾಸ್ ) ಮತ್ತು 8.9 ಮೆ . ವ್ಯಾ . ( ಎಕ್ಸ್‌ರ್ಪೋಟೆಬಲ್) ಸಾಮರ್ಥ್ಯದ ಸಹ ವಿದ್ಯುತ್ ಯೋಜನೆಯ ಘಟಕವನ್ನು ಸ್ಥಾಪಿಸಲು 
ನಿರಾಕ್ಷೇಪಣೆಯನ್ನು ನೀಡಲಾಗಿತ್ತು. ಸದರಿ ಸಾಮರ್ಥ್ಯವನ್ನು 26 ಮೆ . ವ್ಯಾ ( ಗ್ರಾಸ್) ಮತ್ತು 13 ಮೆ . ವ್ಯಾ . ( Exportable during season) 24 ಮೆ . ವ್ಯಾ 
- ( Exportable during off season ) ಗೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ಅದೇಶದಲ್ಲಿ ಹೆಚ್ಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಪತ್ರದಲ್ಲಿ ಮೆ :: ಎಸ್.ಸಿ.ಎಮ್. ಶುಗರ್ಸ್ ಕಂಪನಿಗೆ ಮೇಲಿನಂತೆ ನೀಡಿರುವ ನಿರಾಕ್ಷೇಪಣೆಯ 
ಸಾಮರ್ಥ್ಯ ವನ್ನು 40 ಮೆ . ವ್ಯಾ . ( ಗ್ರಾಸ್) ಮತ್ತು 20 ಮೆ . ವ್ಯಾ . ( Exportable during season) 36 ಮೆ . ವ್ಯಾ . ( Exportable during of season ) 
ಸಾಮರ್ಥ್ಯಕ್ಕೆ ಹೆಚ್ಚಿಸಲಾಗಿತ್ತು. 

- ಭಾರತ ಸರ್ಕಾರದ ಕಾರ್ಪೋರೇಟ್ ವ್ಯವಹಾರಗಳ ಸಚಿವಾಲಯ , ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ಕರ್ನಾಟಕ ಇವರು Cl No. : 
U15429KA1999PLCO26121 ದಿನಾಂಕ 10.7.2008ರಲ್ಲಿ ಮೆ : ಎಸ್.ಸಿ.ಎಮ್, ಶುಗರ್ ಕಂಪನಿಯ ಹೆಸರನ್ನು ಮೆ : ಎನ್.ಎಸ್.ಎಲ್. ಶುಗರ್ 
ಲಿಮಿಟೆಡ್ ಎಂದು ಬದಲಾಯಿಸಿ ಪ್ರಮಾಣ ಪತ್ರ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಮೇಲೆ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ 
ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ ರವರು ಮೆ :: ಎಸ್. ಸಿ.ಎಮ್. ಶುಗರ್ ಕಂಪನಿಯ ಹೆಸರನ್ನು ಮೆ : 
ಎನ್ . ಎಸ್ .ಎಲ್. ಶುಗರ್‌ ಲಿಮಿಟೆಡ್ ಎಂದು ಬದಲಾಯಿಸಿ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 344 ಎನ್‌ಸಿಇ 2012 , ಬೆಂಗಳೂರು, ದಿನಾಂಕ: 10.12 .2012 . 

ಮ್ , ಶುಗರ್ ಕಂಪನಿಯ ಹೆಸರನ್ನು ಮೆ : ಎನ್.ಎಸ್.ಎಲ್. ಶುಗರ್‌ ಲಿಮಿಟೆಡ್ ಎಂದು ಬದಲಾಯಿಸಲು ಅನುಮೋದನೆ ನೀಡಿದೆ. 
ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 
ಈ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


PR .2259 


ಒಳಾಡಳಿತ ಸಚಿವಾಲಯ 
ವಿಷಯ: ನಕ್ಸಲ್ ಬಾಧಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯ ಮಟ್ಟದ ಸಮಿತಿ ರಚಿಸುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 283 ಎಸ್‌ಎಸ್‌ಟಿ 2012, ದಿನಾಂಕ:29 /06/2012 

2. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 283 ಎಸ್‌ಎಸ್‌ಟಿ 2012 , ದಿನಾಂಕ:17 /07/ 2012 
3. ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 43 ಬಿಆರ್‌ಎಸ್ 2017, ದಿನಾಂಕ:22/08 /2012 
4. ಸರ್ಕಾರದ ಆದೇಶ ಸಂಖ್ಯೆ : ಪಿಡಿ 77 ಪಿಎಂಎಂ 2012 , ದಿನಾಂಕ:03 / 09 /2012 

5. ಸರ್ಕಾರದ ಆನಧಿಕೃತ ಟಿಪ್ಪಣಿ ಸಂಖ್ಯೆ : ಯೋಣ 77 ಯೋವಿವಿ 2012 , ದಿನಾಂಕ:10 / 0 /2012 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ನಕ್ಸಲ್ ಬಾಧಿತ ಪ್ರದೇಶಗಳ ಸರ್ವಾಂಗೀಣ ಅಭಿವೃದ್ದಿಗಾಗಿ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ 
ನೇತೃತ್ವದಲ್ಲಿ ಉನ್ನತ ಅಧಿಕಾರಿಗಳ ಸಮಿತಿಯನ್ನು ರಚಿಸಲಾಗಿದೆ. ಮೇಲೆ ( 2 ) ಮತ್ತು ( 3) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳಲ್ಲಿ 05 ಜಿಲ್ಲೆಗಳ 9 ನಕ್ಸಲ್ 
ಪೀಡಿತ ತಾಲ್ಲೂಕುಗಳ ಅಭಿವೃದ್ದಿಗೆ ಒಟ್ಟು 45 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಮೇಲೆ ಓದಲಾದ ( 4) ರ ಸರ್ಕಾರಿ 
ಆದೇಶದಲ್ಲಿ ಒಟ್ಟು ರೂ .2250ಲಕ್ಷಗಳನ್ನು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಬಿಡುಗಡೆ ಮಾಡಲಾಗಿದೆ. ನಕ್ಸಲ್ ಬಾಧಿತ ಪ್ರದೇಶಗಳ 
ಸರ್ವಾಂಗೀಣ ಅಭಿವೃದ್ದಿಗಾಗಿ ನೀತಿ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ಹಾಗೂ ಅನುಷ್ಠಾನಗೊಳಿಸುವ ಕುರಿತು ಮಾರ್ಗದರ್ಶನ ನೀಡಲು ರಾಜ್ಯ 
ಮಟ್ಟದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿಗಳನ್ನೊಳಗೊಂಡಂತೆ 
ಅಧಿಕಾರಯುಕ್ತ ಸಮಿತಿಯನ್ನು ರಚಿಸಲಾಗಿದೆ. ಆದರೆ ಇದರ ಬಗ್ಗೆ ಸೂಕ್ತ ಸರ್ಕಾರಿ ಆದೇಶವನ್ನು ಇದುವರೆವಿಗೂ ಹೊರಡಿಸಿರುವುದಿಲ್ಲ. ಈ ಸಮಿತಿಯು 
ಈಗಾಗಲೇ ಸಭೆ ಸೇರಿ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿದೆ. ಈ ಸಮಿತಿಯ ಶಿಫಾರಸ್ಸಿನ 
ಮೇರೆಗೆ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ:15 /06/2012ರಂದು ಸಭೆಯಲ್ಲಿ ಆದೇಶಿಸದಂತೆ ನಕ್ಸಲ್ ಪೀಡಿತ ಪ್ರದೇಶಗಳ ಅಭಿವೃದ್ಧಿಗಾಗಿ ಮೇಲೆ 
ತಿಳಿಸಿದಂತೆ ವಿಶೇಷ ಅನುದಾನವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ. ದಿನಾಂಕ: 21/09 /2012ರಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿಯೂ ಸಹ 
ನಕ್ಸಲ್ ಬಾಧಿತ ಪ್ರದೇಶಗಳ ಸರ್ವಾಂಗೀಣ ಅಭಿವೃದ್ದಿ ಕುರಿತು ಕೈಗೊಂಡ ಕ್ರಮಗಳಿಗೆ ಹಾಗು ಅಧಿಕಾರಯುಕ್ತ ಸಮಿತಿ ರಚಿಸಿರುವ ಕ್ರಮಕ್ಕೆ ಘಟನೋತ್ತರ 
ಮಂಜೂರಾತಿ ನೀಡಲಾಗಿದೆ. ಮೇಲೆ (5) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ 1 & 2, ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಅವರು ಸಮಿತಿ ರಚನೆ ಬಗ್ಗೆ ಹಾಗೂ ಸಚಿವ ಸಂಪುಟದ ತೀರ್ಮಾನದ ಬಗ್ಗೆ ಕ್ರಮ ಕೈಗೊಳ್ಳಲು ಕೋರಿರುತ್ತಾರೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಹೆಚ್‌ಡಿ 283 ಎಸ್‌ಎಸ್‌ಟಿ 2012 ಬೆಂಗಳೂರು, ದಿನಾಂಕ:20/ 11 /2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ನಕ್ಸಲ್ ಬಾಧಿತ ಪ್ರದೇಶಗಳ ಸರ್ವಾಂಗೀಣ ಅಭಿವೃದ್ದಿಗಾಗಿ ನೀತಿ ಮತ್ತು 
ಕಾರ್ಯಕ್ರಮಗಳನ್ನು ರೂಪಿಸಲು ಹಾಗೂ ಅನುಷ್ಠಾನಗೊಳಿಸುವ ಕುರಿತು ಮಾರ್ಗದರ್ಶನ ನೀಡಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 
ಈ ಕೆಳಕಂಡ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳು /ಕಾರ್ಯದರ್ಶಿಗಳನ್ನೊಳಗೊಂಡ ರಾಜ್ಯ ಮಟ್ಟದ ಅಧಿಕಾರಯುಕ್ತ ಸಮಿತಿಯನ್ನು ರಚಿಸಿದೆ. 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ 

ಅಧ್ಯಕ್ಷರು 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು 

ಉಪಾಧ್ಯಕ್ಷರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ 

ಸದಸ್ಯ ಕಾರ್ಯದರ್ಶಿ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಯೋಜನಾ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಂದಾಯ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 

ಸದಸ್ಯರು 


10 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


೪೧೯ 


17 | 


18 . 


19 


20 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ 

ಸದಸ್ಯರು 
12 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ವಸತಿ ಇಲಾಖೆ 

ಸದಸ್ಯರು 
13 ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಾರಿಗೆ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕೃಷಿ ಇಲಾಖೆ | 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಲೋಕೋಪಯೋಗಿ ಇಲಾಖೆ 

ಸದಸ್ಯರು 
ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು ಜಿಲ್ಲೆಗಳು 

ಸದಸ್ಯರು 
ಆರಕ್ಷಕ ಮಹಾ ನಿರೀಕ್ಷಕರು, ರಾಜ್ಯ ಗುಪ್ತ ವಾರ್ತೆ 

ಸದಸ್ಯರು 
ಆರಕ್ಷಕ ಮಹಾ ನಿರೀಕ್ಷಕರು, ನಕ್ಸಲ್ ನಿಗ್ರಹ ದಳ 

ಸದಸ್ಯರು 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, | 

ಸದಸ್ಯರು 
ತುಮಕೂರು ಜಿಲ್ಲೆಗಳು 
2) ರಾಜ್ಯಮಟ್ಟದ ಸಮಿತಿಯು ನಕ್ಸಲ್ ಬಾಧಿತ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಗಳ ನಿರಂತರ ಮೇಲ್ವಿಚಾರಣೆಯನ್ನು ಮಾಡುವುದು. 
3) ರಾಜ್ಯ ಗುಪ್ತವಾರ್ತೆಯವರು ನೀಡುವ ವರದಿಯನ್ನು ಅಭ್ಯಸಿಸಿ ನಕ್ಸಲ್ ಬಾಧಿತ ಪ್ರದೇಶಗಳನ್ನು ಸೇರಿಸುವ ಅಥವಾ ತೆಗೆದು ಹಾಕುವ ನಿರ್ಣಯವನ್ನು 

ತೆಗೆದುಕೊಳ್ಳುವುದು. 
4) ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಚಿಸಲಾಗಿರುವ ಸಮಿತಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು. 
5) ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೊಳಿಸುವಲ್ಲಿ ಉಂಟಾಗಬಹುದಾದ ಯಾವುದೇ ರೀತಿಯ ಕೊರತೆಗಳನ್ನು ನೀಗಿಸಲು ಕಾರ್ಯಕ್ರಮಗಳನ್ನು / 

ಮಾರ್ಗೋಪಾಯಗಳನ್ನು ಸೂಚಿಸುವುದು. 
6) ರಾಜ್ಯ ಮಟ್ಟದ ಸಮಿತಿಯು 4 ತಿಂಗಳಿಗೊಮ್ಮೆ ಸಭೆ ಸೇರಿ ಪರಿಶೀಲನೆ ನಡೆಸುವುದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ . 

ಪ್ರಕಾಶ ವೈ .ಕೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 2207 

ಒಳಾಡಳಿತ ಇಲಾಖೆ.(ಕಾನೂನು ಮತ್ತು ಸುವ್ಯವಸ್ಥೆ ) 

ಒಳಾಡಳಿತ ಸಚಿವಾಲಯ 
ವಿಷಯ : ಭಾರತೀಯ ನಾಗರೀಕರಿಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನೀಡಲು ಶುಲ್ಕ ನಿಗದಿಪಡಿಸುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 230 ಪಿಎಂಎಸ್ 2002, ದಿ31/03/2004 

2. ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ , ಬೆಂಗಳೂರು ಇವರ ಪತ್ರ ಸಂಖ್ಯೆ:ಎಸ್‌ಬಿ / ಬಿಸಿ/ಆಡಳಿತ/51/2012 , 

ದಿನಾಂಕ :08 / 03 /2012 . 
ಪ್ರಸ್ತಾವನೆ: 

ಉಲ್ಲೇಖ(1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ವಿದೇಶಿಯರಿಗೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನೀಡುವ ಸಂಬಂಧ ರೂ .200/ 
(ರೂಪಾಯಿ ಎರಡು ನೂರು ಮಾತ್ರ) ಪ್ರತಿ ಅಭ್ಯರ್ಥಿಯಿಂದ ಪಡೆಯಲು ಪೊಲೀಸ್ ಆಯುಕ್ತರು, ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ - ಧಾರವಾಡ 
ಹಾಗೂ ಇನ್ನುಳಿದ ಜಿಲ್ಲೆಗಳ ಪೊಲೀಸ್ ಅಧೀಕ್ಷಕರುಗಳಿಗೆ ಅಧಿಕಾರ ನೀಡಲಾಗಿದೆ. 

ಉಲ್ಲೇಖ( 2) ರಲ್ಲಿ ಓದಲಾದ ಪತ್ರದಲ್ಲಿ ಪೊಲೀಸ್ ಆಯುಕ್ತರು, ಬೆಂಗಳೂರು ಅವರು ವಿದೇಶಿಯವರಿಗೆ ಶುಲ್ಕವನ್ನು ನಿಗದಿಪಡಿಸಿರುವ ಮಾದರಿಯಲ್ಲಿ 
ಭಾರತೀಯ ನಾಗರೀಕರಿಗೂ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡೆಯಲು ರೂ .200 / - (ರೂಪಾಯಿ ಎರಡು ನೂರು ಮಾತ್ರ) ನಿಗಧಿಗೊಳಿಸುವಂತೆ 
ಸರ್ಕಾರವನ್ನು ಕೋರಿರುತ್ತಾರೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 130 ಎಸ್ ಎಸ್ಟಿ 2011 , ಬೆಂಗಳೂರು ದಿನಾಂಕ: 12/ 09 / 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶದ ಹಿನ್ನೆಲೆಯಲ್ಲಿ ವಿದೇಶಿಯರು ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೆಟ್ ಪಡೆಯಲು ನಿಗದಿಪಡಿಸಿರುವ ಶುಲ್ಕದ 
ಮಾದರಿಯಲ್ಲೇ ಭಾರತೀಯ ನಾಗರೀಕರು ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡೆಯಲು ರೂ .200 /- (ರೂಪಾಯಿ ಎರಡು ನೂರು ಮಾತ್ರ) ಪ್ರತಿ 
ಅಭ್ಯರ್ಥಿಯಿಂದ ಪಡೆಯಲು ಪೊಲೀಸ್ ಆಯುಕ್ತರು, ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ - ಧಾರವಾಡ, ಮಂಗಳೂರು ಹಾಗೂ ಇನ್ನುಳಿದ ಜಿಲ್ಲೆಗಳ 
ಪೊಲೀಸ್ ಅಧೀಕ್ಷಕರುಗಳಿಗೆ ಅಧಿಕಾರ ನೀಡಿ ಶುಲ್ಕವನ್ನು ನಿಗಧಿಪಡಿಸಿದೆ. 


೪೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ :ಎಫ್‌ಡಿ/299/ವೆಚ್ಚ-11/2012 ದಿನಾಂಕ 31 /08/2012ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಪ್ರಕಾಶ ವೈ .ಕೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 2183 

ಒಳಾಡಳಿತ ಇಲಾಖೆ,(ಕಾನೂನು ಮತ್ತು ಸುವ್ಯವಸ್ಥೆ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : 2012 -13ನೇ ಸಾಲಿನ ಸಣ್ಣ ನೀರಾವರಿ ಸವಿವರ ಅಂದಾಜುಗಳು ಅನುಬಂಧ - " ಇ " ನಲ್ಲಿ ಸೇರಿರುವ ಕಾಮಗಾರಿಗಳಿಗೆ ಆಡಳಿತಾತ್ಮಕ 

ಅನುಮೋದನೆ ನೀಡಲು ಅಂದಾಜು ಮೊತ್ತದ ಶೇ .1/3 ಭಾಗದ ಕೊರತೆಯಿರುವ ಮೊತ್ತವನ್ನು ಮರುಹೊಂದಾಣಿಕೆ ಮೂಲಕ ಒದಗಿಸಿಕೊಳ್ಳುವ 

ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ : ಮುಇಂ/ ಸನೀ ( ಉ ) ವ/ ಬಿಜೆಪಿ / ಪಿಬಿ - 4/ 

2012 - 13 /6194 , ದಿನಾಂಕ 17 .11.2012. 
ಪ್ರಸ್ತಾವನೆ : 
2012 - 13ನೇ ಸಾಲಿನ ಆಯವ್ಯಯದ " ಅನುಬಂಧ - ಇ" ನಲ್ಲಿ ಲೆಕ್ಕ ಶೀರ್ಷಿಕೆ “4702 - 00 - 796 - 0 - 00 - 423 ಗಿರಿಜನ ಉಪಯೋಜನೆ ” 

1/3ರಷ್ಟು ಅನುದಾನದೊಂದಿಗೆ ಸೇರಿರುವ ಬಿಜಾಪುರ ಸಣ್ಣ ನೀರಾವರಿ ವಿಭಾಗದ ವ್ಯಾಪಿಯ ಕಾಮಗಾರಿಗಳ 
ಅಂದಾಜುಗಳನ್ನು ವಾಸ್ತವಾಂಶಗಳಂತೆ ತಯಾರಿಸಲಾಗಿದ್ದು, ಕೆಲವೊಂದು ಕಾಮಗಾರಿಗಳ ಅಂದಾಜು ಮೊತ್ತ ಹೆಚ್ಚಾಗಿದೆ. ಅದೇ ರೀತಿ ಕೆಲವೊಂದು 
ಕಾಮಗಾರಿಗಳಲ್ಲಿ ಕಡಿಮೆಯಾಗಿವೆ. ಅಂದಾಜು ಮೊತ್ತ ಹೆಚ್ಚಾಗಿರುವ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಆಯವ್ಯಯದಲ್ಲಿ 
ನಿಗದಿಪಡಿಸಿರುವ ಅನುದಾನ, ವಾಸ್ತವಿಕ ಅಂದಾಜು ಮೊತ್ತದ ಶೇ .1/3ರ ಮೊತ್ತಕ್ಕಿಂತ ಕಡಿಮೆಯಾಗುತ್ತದೆ. ಅದೇ ರೀತಿ ಕೆಲವೊಂದು ಕಾಮಗಾರಿಗಳ ವಾಸ್ತವಿಕ 
ಅಂದಾಜು ಮೊತ್ತವು ಕಡಿಮೆಯಾಗುತ್ತಿರುವುದರಿಂದ ಕಾಮಗಾರಿಗೆ ನಿಗದಿಪಡಿಸಿರುವ ಅನುದಾನ ಅಂದಾಜು ಮೊತ್ತದ ಶೇ .1/3ರ ಮೊತ್ತಕ್ಕಿಂತ ಹೆಚ್ಚಾಗುತ್ತಿದೆ. 

ಗುತ್ತಿರುವ ಅನುದಾನವನ್ನು ಕಡಿಮೆ ಅನುದಾನವಿರುವ ಕಾಮಗಾರಿಗಳಿಗೆ ಮರುಹೊಂದಾಣಿಕೆ ಮಾಡಿಕೊಳ್ಳಲು ಮೇಲೆ ಓದಲಾದ ಪತ್ರದಲ್ಲಿ 
ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರರವರು ಸರ್ಕಾರದ ಅನುಮೋದನೆಯನ್ನು ಕೋರಿರುತ್ತಾರೆ. ಪ್ರಸ್ತಾಪಿಸಿರುವ 
ಕಾಮಗಾರಿಗಳ ವಿವರ ಕೆಳಕಂಡಂತಿದೆ: 
ಅ) ಗಿರಿಜನ ಉಪಯೋಜನೆ ಶೀರ್ಷಿಕೆಯಡಿ ಅನುಮೋದನೆಯಾಗಿರುವ ಕಾಮಗಾರಿಗಳ ಅಂದಾಜಿನ ಶೇ .1/3ಕ್ಕೆ ಕೊರತೆಯಿರುವ ಕಾಮಗಾರಿಗಳ ವಿವರ 
ಕೆಳಕಂಡಂತಿದೆ: 

( ಲಕ್ಷ ರೂ .ಗಳಲ್ಲಿ) 
ಕಾಮಗಾರಿಯ ವಿವರ 

ಲೆಕ್ಕ ಶೀರ್ಷಿಕೆ ಆಯವ್ವಯ ಆಯವ್ಯಯ ದಲ್ಲಿ ವಾಸ್ತವಿಕ 

ದಲ್ಲಿರುವಂತೆ ಒದಗಿಸಿರುವ ಅಂದಾಜಿನ 
ಅಂದಾಜು ಮೊತ್ತ 

ಅನುದಾನ ಶೇ .1 /3ಕ್ಕೆ 
| ವಾಸ್ತವಿಕ 

ಕೊರತೆಯಿರುವ 
ಅಂದಾಜು ಮೊತ್ತ 

ಮೊತ್ತ 
ಮುಧೋಳ ತಾಲೂಕಿನ ಬಂಟನೂರ ಗ್ರಾಮದ ಶ್ರೀ | 4702 - 00 - 796 

35. 00 11 .67 

1. 67 
ರಂಗಪ್ಪ, ಬಾಲಪ್ಪ. ನಾಯಕ ಹಾಗೂ ಇತರರ 0 - 00 - 423 
ಜಮೀನುಗಳಿಗೆ ಏತ ನೀರಾವರಿ ಸೌಲಭ್ಯ ಒದಗಿಸುವದು ಗಿರಿಜನ 
( ಸ. ನಂ 1 /10 ,65 /2 ,12 /5 , 65/ 7,11 /5 ಹಾಗೂ ಇತರೆ). ಉಪಯೋಜನೆ 
( ಪು . ಸಂ :329 ಕ್ರ. ಸಂ .110 ) 
ಜಮಖಂಡಿ ತಾಲೂಕಿನ ನಾವಲಗಿ ಗ್ರಾಮದ ಸ. ನಂ ., 

25.00 8. 33 

2 .83 
270/ 3,4 ,273/3,4 ,268 /7 ಮಲ್ಲಪ್ಪ, ಬಸಪ್ಪ, ಜಕನೂರ 

33 .50 
ಹಾಗೂ ಇತರರ ಹೊಲಗಳಿಗೆ ಕೊಳವೆ ಭಾವಿ ಮೂಲಕ 
ನೀರಾವರಿ ಸೌಲಭ್ಯ ಒದಗಿಸುವದು ( ಪು . ಸಂ :329 
ಕ್ರ. ಸಂ .111 ) 


) 


40 . 00 


ಒಟ್ಟು: 


4 .50 


ಆ) 4702 - 00 -101 - 5 - 01 -139 ಅಣೆಕಟ್ಟು ಮತ್ತು ಪಿಕಪ್ - ಪ್ರಧಾನ ಕಾಮಗಾರಿಗಳು ಶೀರ್ಷಿಕೆಯಡಿ ಅನುಮೋದನೆಯಾಗಿರುವ ಕಾಮಗಾರಿಗಳಲ್ಲಿ 
ಅನುದಾನ ಉಳಿತಾಯವಾಗುತ್ತಿರುವ ಕಾಮಗಾಯ ವಿವರ: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೨೧ 


( ಲಕ್ಷ ರೂ . ಗಳಲ್ಲಿ) 


ಕಾಮಗಾರಿಯ ವಿವರ 


ಲೆಕ್ಕ ಶೀರ್ಷಿಕೆ 


೫)R 


ಆಯವ್ಯಯ ದಲ್ಲಿ 
ಒದಗಿಸಿರುವ 
ಅನುದಾನ 


ಉಳಿತಾಯ 
ವಾಗುವ 


ಅನುದಾನದ 


ಮೊತ್ತ 


10 .00 


4 .00 


1 | ಮುಧೋಳ ತಾಲೂಕಿನ ಬುದ್ದಿ ಕೆ. ಡಿ ಗ್ರಾಮದ | 4702 - 00 - 796 - 0 

ಲಕ್ಷನ. ಹನಮಂತ. ಗಡ್ಡಿ ಹಾಗೂ ಇತರರ ಹೊಲಗಳಿಗೆ ಏ.ನೀಯೋ 00 - 423 ಗಿರಿಜನ 
ನೀರಾವರಿ ಸೌಲಭ್ಯ ಒದಗಿಸುವದು ( ಸ. ನಂ 70 , 75 ,76 ಹಾಗೂ ಉಪಯೋಜನೆ 
ಇತರೆ - ಪು . ಸಂ :328 ಕ್ರ . ಸಂ .108) 


4 . 00 


4 . 00 


ಮುಧೋಳ ತಾಲೂಕಿನ ಮಲ್ಲಾಪೂರ ಗ್ರಾಮದ ಹತ್ತಿರ ಶ್ರೀಮತಿ 
ಲಕ್ಷ್ಮವ್ವ, ಹನಮಂತ ಕುಡಚಿ ಹಾಗೂ ಇತರರ ಹೊಲಗಳಿಗೆ ಕೋಳವೆ 
ಬಾವಿ ಮೂಲಕ ನೀರಾವರಿ ಸೌಲಭ್ಯ ಒದಗಿಸುವದು ( ಸ. ನಂ 
38 /3ಬ , 38/2 ಹಾಗೂ ಇತರೆ - ಪು . ಸಂ :328 ಕ್ರ. ಸಂ .106) 


4702 - 00 - 796 - 0 
00 - 423 ಗಿರಿಜನ 
ಉಪಯೋಜನೆ 


ಒಟ್ಟು 

8. 00 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 03 ಮಸಾವಿ ( ತಾಂತ್ರಿಕ) 2013 ಬೆಂಗಳೂರು, ದಿನಾಂಕ: 16ನೇ ಜನವರಿ 2013. 
ಮುಖ್ಯ ಇಂಜಿನಿಯರ್‌ರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 2012 - 13ನೇ ಸಾಲಿನ ಆಯವ್ಯಯದ " ಅಪೆಂಡಿಕ್ಸ್ - ಇ" ನಲ್ಲಿ ಲೆಕ್ಕ 
ಶೀರ್ಷಿಕೆ “4702 - 00 -796 - 0 - 00 - 423 ಗಿರಿಜನ ಉಪಯೋಜನೆ ಅಡಿಯಲ್ಲಿ ಸೇರಿರುವ ಪ್ರಸ್ತಾವನೆಯ ಕಂಡಿಕೆ 1( ಅ) ರಲ್ಲಿ ತಿಳಿಸಿರುವ ಎರಡು 
ಕಾಮಗಾರಿಗಳ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಅಂದಾಜಿನ ಮೊತ್ತದ ಶೇ .1/ 3ಕ್ಕಿಂತ ಕಡಿಮೆ ಇರುವ ಒಟ್ಟು 4 .50ಲಕ್ಷ ರೂ . ಗಳ 
( ನಾಲ್ಕು ಲಕ್ಷ ಐವತ್ತು ಸಾವಿರ ರೂ . ಗಳು ಮಾತ್ರ) ಮೊತ್ತವನ್ನು ಪ್ರಸ್ತಾವನೆಯ ಕಂಡಿಕೆ 1( ಆ ) ರಲ್ಲಿ ತಿಳಿಸಿರುವ ಎರೆಡು ಕಾಮಗಾರಿಗಳ ಆಯವ್ಯಯದಲ್ಲಿ 
ಒದಗಿಸಿರುವ ಅನುದಾನದಲ್ಲಿ ಉಳಿತಾಯವಾಗುವ ಒಟ್ಟು 8.00ಲಕ್ಷ ರೂ . ಗಳ (ಎಂಟು ಲಕ್ಷ ರೂ .ಗಳು ಮಾತ್ರ ) ಅನುದಾನದಿಂದ ಮರು ಹೊಂದಾಣಿಕೆ 
ಮಾಡಿಕೊಂಡು ಭರಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 
2 ) ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ:ಎಫ್ಡಿ 11 ಟಿಎಫ್ ಪಿ 2007 , ದಿನಾಂಕ 27 /11/ 07ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR169 

ಜಲ ಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ). 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಯಾದಗೀರ್ ಜಿಲ್ಲೆ ಮತ್ತು ತಾಲ್ಲೂಕಿನ ದೊಡ್ಡಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರಸಂಖ್ಯೆ : ಮುಇಂ/ ಸನೀ ( ಉ ) ವ /ಬಿಜಾ/ಭೂಸ್ವಾಪ್ರ/ 

2011 - 12 /4885 , ದಿನಾಂಕ 21/ 09 /2012 . 
ಪ್ರಸ್ತಾವನೆ : 

ಯಾದಗೀರ್ ಜಿಲ್ಲೆ ಮತ್ತು ತಾಲ್ಲೂಕಿನ ದೊಡ್ಡಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮುಂಡರಗಿ ಗ್ರಾಮದ ಜಮೀನುಗಳಿಗೆ ಎಲ್.ಎ . ಸಿ. ಪ್ರಕರಣಗಳಲ್ಲಿ 
ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 16 /04/1992. 
• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 19 /04/1994 . 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 11ರಡಿ ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಧನ 
ಪಡೆದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಯಾದಗೀರ್ ಸಿವಿಲ್ ಜಡ್ಸ್ ( ಹಿರಿಯ ವಿಭಾಗ) ನ್ಯಾಯಾಲಯದಲ್ಲಿ ಎಲ್. ಎ . ಸಿ. ಪ್ರಕರಣ ಸಂಖ್ಯೆ :24 /1999ನ್ನು 
ದಾಖಲಿಸಿದ್ದು, ನ್ಯಾಯಾಲಯವು ಪ್ರತಿ ಎಕರೆ ಜಮೀನಿಗೆ ರೂ . 15 ,000 /- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು 


೪೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


b 
) 


ಕಂದಾಯ ಇಲಾಖೆಯ ಕಾನೂನು ಕೋಶವು ಪತ್ರ ಸಂಖ್ಯೆ : ಆರ್‌ಡಿ 571 ಎಲ್‌ಸಿಜಿ 2008 , ದಿನಾಂಕ 02 / 09 /2009ರಲ್ಲಿ ಅಭಿಪ್ರಾಯ ನೀಡಿದೆ. 
ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ : 

ಪರಿಹಾರ 

ವಿಸ್ತೀರ್ಣ 
ಎಲ್‌ಎಸಿ ಮುಂಡರಗಿ ಗ್ರಾಮದ ಸ. ನಂ . 

ಮೊತ್ತ 
ಎ - ಗುಂ 

( ರೂ . ಗಳಲ್ಲಿ) 
52 /2 

4 - 36 

244247 
47. 

19 - 06 

1005879 
241999 
48/ 2 

0 - 24 

31516 


ಒಟ್ಟು | 1281642 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 147 ಭೂಸ್ವಾಪ್ರ 2011, ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್ 2012 . 
ಯಾದಗೀರ್ ಜಿಲ್ಲೆ ಮತ್ತು ತಾಲ್ಲೂಕಿನ ದೊಡ್ಡಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮುಂಡರಗಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ 
ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಮೊತ್ತ ರೂ .12 ,81,642 - 00ಗಳನ್ನು ( ಹನ್ನೆರಡು ಲಕ್ಷದ ಎಂಭತ್ತೊಂದು ಸಾವಿರದ ಆರುನೂರ ನಲವತ್ತೆರಡು ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ ಸಹಾಯಕ 

ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012- 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702- 00 - 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .12,81,642/- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ 20 / 000ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ ) 
PR178 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಕಲಮೂಡ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ : ಮುಂ/ಸನೀ ( ಉ ) ವ/ ಬಿಜಾ/ಭೂಸ್ವಾಪ/ 

2012 -13 /6142 ದಿನಾಂಕ 17/01/2012 . 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಕಲಮೂಡ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕಲಮೂಡ ಗ್ರಾಮದ ಜಮೀನುಗಳಿಗೆ ಎಲ್. ಎ . ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ : 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 29/01/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 03 /01/2006. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ (ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್.ಎ . ಸಿ . ಪ್ರಕರಣ ಸಂಖ್ಯೆ : 193 /2006ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 18/ 01/2007ರಂದು ನೀಡಿದ ಆದೇಶದಲ್ಲಿ ಪ್ರತಿ 
ಎಕರೆ ರೂ . 66 ,300/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ 
ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್.ಎ .ಸಿ.ಎ.ಪ್ರಕರಣ ಸಂಖ್ಯೆ : 35/2011ನ್ನು ದಾಖಲಿಸಿದ್ದು , ಜಿಲ್ಲಾ ನ್ಯಾಯಾಲಯವು ದಿನಾಂಕ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೨೩ 


11 /11 /2011ರಂದು ನೀಡಿದ ಆದೇಶದಲ್ಲಿ ರೂ .1,38 ,660/ - ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಅಧಿಕಾರಿ -3( ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 23 ಎಲ್‌ಸಿಜಿ 2012 , ದಿನಾಂಕ 20/06/2012ರಂದು ಅಭಿಪ್ರಾಯ ನೀಡಿದೆ. 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

ಕ್ರ. ಸಂ. | ಎಲ್ . ಎ.ಸಿ. ಸಂಖ್ಯೆ | ಎಲ್‌ಎಸಿಎ ಸಂಖ್ಯೆ | ಕಲಮೂಡಗ್ರಾಮದ ಸ. ನಂ . | ವಿಸ್ತೀರ್ಣಎ - ಗುಂ | ಪರಿಹಾರ ಮೊತ್ತ ( ರೂ . ಗಳಲ್ಲಿ) 
1 | 193/2006 | 35 /2011 | 42 /5 | 2 - 03 | 3 ,78,194 - 00 


ఒటు 


3 ,78,194 - 00 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ :ಸನೀಇ 146 ಭೂಸ್ವಾಹ 2012 , ಬೆಂಗಳೂರು, ದಿನಾಂಕ 19ನೇ ಜನವರಿ 2013 . 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಕಲಮೂಡ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕಲಮೂಡ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 
42/5 ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .3,78,194 -00ಗಳನ್ನು (ಮೂರು ಲಕ್ಷದ ಎಪ್ಪತ್ತೆಂಟು ಸಾವಿರದ ಒಂದುನೂರ ತೊಂಭತ್ನಾಲ್ಕು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ : ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .3,78,194 -00/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ :20 /10/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR .209 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಗೋಗಿ ತಾಂಡ (ಕೆ) ಹತ್ತಿರ ಇಂಗು ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 

ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇಂ/ ಸನೀ ( ಉ ) ವ/ಬಿಜಾ/ಭೂಸ್ವಾಪ್ರ / 

2012 - 13 /6140 ದಿನಾಂಕ 17 /01/2012 . 


ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಗೋಗಿ ತಾಂಡ (ಕೆ) ಹತ್ತಿರ ಇಂಗು ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಗೋಗಿ ತಾಂಡಾದ (ಕೆ) 
ಗ್ರಾಮದ ಜಮೀನುಗಳಿಗೆ ಎಲ್.ಎ.ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ 
ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು 
ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 


- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 05 /07 /2007. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 19 /02 /2009 . 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್.ಎ.ಸಿ. ಪ್ರಕರಣ ಸಂಖ್ಯೆ.:41 /2010 ಮತ್ತು 42 /2010ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 16 /01/2012ರಂದು ನೀಡಿದ 
ಆದೇಶದಲ್ಲಿ ಪ್ರತಿ ಎಕರೆ ರೂ .1,37,000/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ 
ಕಾನೂನು ಅಧಿಕಾರಿ - 3( ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 192 ಮತ್ತು 193 ಎಲ್‌ಸಿಜಿ 2012 , ದಿನಾಂಕ 16 /06 /2012ರಂದು ಅಭಿಪ್ರಾಯ ನೀಡಿದೆ. 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


1) 


ಎಲ್ . ಎ .ಸಿ. | 

ಗೋಗಿ ತಾಂಡಾ ( ಕೆ ) . ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ 

ಗ್ರಾಮದ ಸ. ನಂ . ಎ - ಗುಂ ( ರೂ . ಗಳಲ್ಲಿ) 
41 /2010 | 20 / 8 

0 - 35 2,08,166 - 00 
42 / 2010 

20/ 7 

0 - 33 | 1,96 , 271 - 00 | 

4 , 04 , 437 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 147 ಭೂಸ್ವಾಪ 2012 , ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಗೋಗಿ ತಾಂಡ ( ಕೆ) ಹತ್ತಿರ ಇಂಗು ಕೆರೆ ಸ್ವಾಧೀನಪಡಿಸಿಕೊಳ್ಳಲಾದ ಗೋಗಿ ತಾಂಡಾ( ಕೆ) ಗ್ರಾಮಕ್ಕೆ ಸೇರಿದ 
ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಮೊತ್ತ ರೂ .4,04,437 - 00ಗಳನ್ನು ( ನಾಲ್ಕು ಲಕ್ಷದ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೇಳು ರೂಪಾಯಿಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 
ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -800 -1-00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .4,04,437 /- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ. 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR .211 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ : ಮುಂ /ಸನೀ (ಉ ) ವ/ಬಿಜಾ/ಭೂಸ್ವಾಪ / 

2012 -13 /5905 ದಿನಾಂಕ 31 /10/2012 . 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್. ಎ.ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11 /03/2004 . 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01/ 07 /2005 . 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್.ಎ . ಸಿ. ಪ್ರಕರಣ ಸಂಖ್ಯೆ :208/2006ನ್ನು ದಾಖಲಿಸಿದ್ದು, ಸಿವಿಲ ನ್ಯಾಯಾಲಯವು ದಿನಾಂಕ 28/02 /2007ರಂದು ನೀಡಿದ ಆದೇಶದಲ್ಲಿ 
ಪ್ರತಿ ಎಕರೆ ರೂ .66,300/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ 
ಪರಿಹಾರಕ್ಕಾಗಿ ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್.ಎ .ಸಿ. ಎ ಸಂಖ್ಯೆ:332 /2010ಗಳನ್ನು ದಾಖಲಿಸಿದ್ದು, ಉಚ್ಚ ನ್ಯಾಯಾಲಯವು ದಿನಾಂಕ 
19/11 /2011ರಂದು ನೀಡಿದ ಆದೇಶದಲ್ಲಿ ರೂ .1, 71,280/- ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಅಧಿಕಾರಿ - 3( ಎಲ್. ಎ. ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 26 ಎಲ್‌ಸಿಜಿ 2017 , ದಿನಾಂಕ 16/06 /2012ರಂದು ಅಭಿಪ್ರಾಯ ನೀಡಿದೆ. 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೨೫ 


೫) 


ಎಲ್ . ಎ . ಸಿ. 


ಎಲ್‌ಎಸಿಎ 


ವಿಸ್ತೀರ್ಣ 


ಓಕಳಿ ಗ್ರಾಮದ ಸ. ನಂ . 


ಪರಿಹಾರ ಮೊತ್ತ 
( ರೂ . ಗಳಲ್ಲಿ) 


ಸಂಖ್ಯೆ 


ಸಂಖ್ಯೆ 


ಎ - ಗುಂ 


_ 208/2006 


332 /2010 


55 / 2 /5 


1 - 0 


2 ,52 ,870 - 00 


ಒಟ್ಟು 


- 2,52 , 870 - 00 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 148 ಭೂಸ್ವಾಪ 2012, ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 55/2/5ರ 
ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .2 ,52 ,870/ - ಳನ್ನು (ಎರಡು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .2 ,52,870 / - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ:20 /10 /10ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR . 218 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 

ಇವರ 

ಪತ್ರ 
ಸಂಖ್ಯೆ: ಮುಇ೦/ ಸನೀ ( ಉ ) ವ / ಬಿಜಾ/ಭೂಸ್ವಾಪ್ರ/2012 - 13 /5910 ದಿನಾಂಕ 31.10 . 2012 . 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್.ಎ.ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11 /03/2004. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01/07 /2005 . 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್. ಎ . ಸಿ. ಪ್ರಕರಣ ಸಂಖ್ಯೆ:213 / 2006 ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ 28.02 .2007ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ 
ರೂ .99,450/- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ 
ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್. ಎ. ಸಿ. ಎ ಸಂಖ್ಯೆ:334 /2010ನ್ನು ದಾಖಲಿಸಿದ್ದು , ಉಚ್ಚ ನ್ಯಾಯಾಲಯವು ದಿನಾಂಕ: 19 /11/2011 ರಂದು 
ನೀಡಿದ ಆದೇಶದಲ್ಲಿ ರೂ .2 ,50,000 / - ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ . ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಅಧಿಕಾರಿ - 3( ಎಲ್.ಎ . ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 28 ಎಲ್‌ಸಿಜಿ 2017 , ದಿನಾಂಕ 16/06 / 2012ರಂದು ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ 
ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


ಭಾಗ ೧ 


*) 


ಎಲ್. ಎ . ಸಿ. 
ಸಂಖ್ಯೆ 


ಎಲ್ಎಸಿಎ 
ಸಂಖ್ಯೆ 


| ಓಕಳಿ ಗ್ರಾಮದ ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ 
( ರೂ . ಗಳಲ್ಲಿ) 


1 . 


213 /2006 


| | 


334 /2010 


57 / 2 


2 - 32 


10 ,15 ,611 - 00 


ಒಟ್ಟು 

10,15 , 611 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 149 ಭೂಸ್ವಾಪ 2012 ,ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 57/2ರ 
ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .10,15 ,611 - 00ಗಳನ್ನು ( ಹತ್ತು ಲಕ್ಷದ ಹದಿನೈದು ಸಾವಿರದ ಆರುನೂರ ಹನ್ನೊಂದು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00- 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .10 ,15 ,611/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20/ 010ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇ೦/ ಸನೀ ( ಉ ) ವ/ ಬಿಜಾ/ಭೂಸ್ವಾಪ್ರ/2 

011 - 12 /5908 ದಿನಾಂಕ 31 /10 /2012. 


PR. 216 


ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್.ಎ. ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11 /03/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01 /07/2005. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್.ಎ.ಸಿ. ಪ್ರಕರಣ ಸಂಖ್ಯೆ:209 /2006ನ್ನು ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ 28/02 /2007ರಂದು ನೀಡಿದ ಆದೇಶದಲ್ಲಿ ಪ್ರತಿ 
ಎಕರೆ ರೂ .66,300/- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ 
ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್. ಎ. ಸಿ.ಎ ಸಂಖ್ಯೆ:331 /2010ಗಳನ್ನು ದಾಖಲಿಸಿದ್ದು , ಉಚ್ಚ ನ್ಯಾಯಾಲಯವು ದಿನಾಂಕ 
19/11 /2011ರಂದು ನೀಡಿದ ಆದೇಶದಲ್ಲಿ ರೂ .1, 71,280/- ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಅಧಿಕಾರಿ - 3 ( ಎಲ್. ಎ. ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 25 ಎಲ್‌ಸಿಜಿ 2012 , ದಿನಾಂಕ 16 /06 /2012ರಂದು ಅಭಿಪ್ರಾಯ ನೀಡಿದೆ. 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೨೭ 


೫) 


ಎಲ್ . ಎ . ಸಿ. 


ಎಲ್‌ಎಸಿಎ 


ಓಕಳಿ ಗ್ರಾಮದ ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ 
( ರೂ . ಗಳಲ್ಲಿ) 


ಸಂಖ್ಯೆ 


ಸಂಖ್ಯೆ 


_ 209 /2006 


55 / 3/ 8 


1 - 18 


3 ,66 ,743 - 00 


ಒಟ್ಟು 

3 ,66,743 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಣ 150 ಭೂಸ್ವಾಪ 2012 , ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 55 /3/8ರ 
ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .3,66,743- 00ಗಳನ್ನು (ಮೂರು ಲಕ್ಷದ ಅರವತ್ತಾರು ಸಾವಿರದ ಏಳುನೂರ ನಲವತ್ತೂರು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

- ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1-00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು 
ಇತ್ಯರ್ಥ 132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .3 ,66,743/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ:20 /10 /10ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR . 213 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ : ಮುಇಂ/ಸನೀ ( ಉ ) ವ/ಬಿಜಾ/ಭೂಸ್ವಾಪ್ರ/ 

2011 - 12 /5909 ದಿನಾಂಕ 31 / 0 /2012 . 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್. ಎ . ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11 /03/2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01/07 /2005. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್. ಎ. ಸಿ. ಪ್ರಕರಣ ಸಂಖ್ಯೆ :212 /2006ನ್ನು ದಾಖಲಿಸಿದ್ದು , ಸಿವಿಲ್ ನ್ಯಾಯಾಲಯವು ದಿನಾಂಕ 02 /04 /2007ರಂದು ನೀಡಿದ ಆದೇಶದಲ್ಲಿ 
ಪ್ರತಿ ಎಕರೆ ರೂ .99 ,990/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ . ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ 
ಪರಿಹಾರಕ್ಕಾಗಿ ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್. ಎ . ಸಿ. ಎ ಸಂಖ್ಯೆ :333 / 2010ಗಳನ್ನು ದಾಖಲಿಸಿದ್ದು, ಉಚ್ಚ ನ್ಯಾಯಾಲಯವು ದಿನಾಂಕ 
19 / 11 /2011ರಂದು ನೀಡಿದ ಆದೇಶದಲ್ಲಿ ರೂ .2 ,50 ,000/ - ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಅಧಿಕಾರಿ - 3( ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ:ಆರ್‌ಡಿ 27 ಎಲ್‌ಸಿಜಿ 2012 , ದಿನಾಂಕ: 16/ 06 /2012ರಂದು ಅಭಿಪ್ರಾಯ ನೀಡಿದೆ . 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


ಭಾಗ ೧ 


೫) 


ಸಂಖ್ಯೆ 


ಒಟ್ಟು 


D . 


* 


ಎಲ್. ಎ. ಸಿ. ಎಲ್ ಎಸಿಎ 

ವಿಸ್ತೀರ್ಣ ಪರಿಹಾರ ಮೊತ್ತ 

ಓಕಳಿ ಗ್ರಾಮದ ಸ. ನಂ . | 
ಸಂಖ್ಯೆ 

ಎ - ಗುಂ ( ರೂ .ಗಳಲ್ಲಿ) 
212 /2006 333/ 2010 | 62 |2 

2 - 5 | 7 ,72, 692 - 00 

7, 72 , 692 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 151 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 62 /2ರ 
ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .7,72 ,692 - 00ಗಳನ್ನು ( ಎಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಭತ್ತೆರಡು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 
ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .7 ,72,692 - 00 / - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ:20/10 / 0ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 215 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕು ಕೊಡ್ಲಿ ಅಲ್ಲಾಪುರ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 29 /10/11ರ ಪತ್ರ 

ಸಂಖ್ಯೆ: ಮುಇಂ /ಸನೀ ( ಉ ) ವ/ಬಿಜಾ/ ಭೂಸ್ವಾಪ್ರ/ 2011 -12/5509 . 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕು ಕೊಡ್ಲಿ ಅಲ್ಲಾಪುರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಕೊಡ್ಲಿ- ಸುಂಠಾಣ ಗ್ರಾಮಗಳ 
ಜಮೀನುಗಳಿಗೆ ಚಿಂಚೋಳಿ ಸಿವಿಲ್ ಜಡ್ಜ್ (ಹಿರಿಯ ಶ್ರೇಣಿ) ನ್ಯಾಯಾಲಯವು ಎಲ್.ಎ .ಸಿ. ಪ್ರಕರಣ ಸಂಖ್ಯೆ:83 - 92 / 09 , 95 - 97 / 09 ಮತ್ತು 103 /09 
ಒಟ್ಟು 14 ಪ್ರಕರಣಗಳಲ್ಲಿ ನೀಡಿದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸಲು ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 
ಇವರು ಮೇಲೆ ಓದಲಾದ ದಿನಾಂಕ 29 /10 /2011ರ ಪತ್ರದಲ್ಲಿ ಕೋರಿದ್ದರು. ಆದರೆ, ಎಲ್. ಎ . ಸಿ. ಸಂಖ್ಯೆ: 83 /09 ಮತ್ತು 92 /09ರ ಪ್ರಕರಣಗಳಲ್ಲಿ ಕಂದಾಯ 
ಇಲಾಖೆಯ ಕಾನೂನು ಕೋಶದ ಅಭಿಪ್ರಾಯವಿಲ್ಲದೆ ಇದ್ದ ಕಾರಣ , ಸದರಿ ಪ್ರಕರಣಗಳನ್ನು ಹೊರತುಪಡಿಸಿ, ಇತರೆ 12 ಎಲ್‌. ಎ. ಸಿ. ಪ್ರಕರಣಗಳಿಗೆ 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 152 ಭೂಸ್ವಾಪ್ರ 2011, ದಿನಾಂಕ 02 /12 /2011ರಂದು ರೂ .18,04,503/- ಗಳಿಗೆ ಅನುಮೋದನೆ ನೀಡಲಾಗಿದೆ. 

ಎಲ್. ಎ.ಸಿ. ಸಂಖ್ಯೆ :92 /09 ಮತ್ತು 83/09ರ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು ಪತ್ರ 
ಸಂಖ್ಯೆ:ಆರ್‌ಡಿ 94 ಎಲ್‌ಸಿಜಿ 2011 ಮತ್ತು ಆರ್‌ಡಿ 98 ಎಲ್‌ಸಿಜಿ 2011, ದಿನಾಂಕ 17/08 /12ರಂದು ಅಭಿಪ್ರಾಯ ನೀಡಿದೆ. ಅದರಂತೆ ಪಾವತಿಸಬೇಕಾದ 
ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 

ಕೊಡ್ಲಿ- ಸುಂಠಾಣ ಗ್ರಾಮದ 
ಕ್ರಸಂ ಎಲ್ ಎಸಿ ಸಂಖ್ಯೆ 

ವಿಸ್ತೀರ್ಣ ಎ - ಗುಂ | ಪರಿಹಾರ ಮೊತ್ತ ( ರೂ . ಗಳಲ್ಲಿ) 
ಸ. ನಂ . 


83 /2009 


130 / 3 


0 - 20 


123650 


- 2 


92 /2009 


118/ 3 


0 - 30 


185324 


ಒಟ್ಟು 


308974 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೨೯ 


PR172 


ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 152 ಭೂಸ್ವಾಪ್ರ 2011( ಪಿ1 ), ಬೆಂಗಳೂರು, ದಿನಾಂಕ 09ನೇ ಜನವರಿ 2013. 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಜಿಲ್ಲೆ , ಚಿಂಚೋಳಿ ತಾಲ್ಲೂಕು ಕೊಡ್ಲಿ ಅಲ್ಲಾಪುರ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಂಡ ಕೊಡ್ಲಿ ಸುಂಠಾಣ ಗ್ರಾಮಕ್ಕೆ ಸೇರಿದ ಪ್ರಸ್ತಾವನೆಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯದ 
ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .3 ,08 ,974 - 00ಗಳನ್ನು (ಮೂರು 
ಎಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರೂ . ಗಳು ಮಾತ್ರ) ಪಾವತಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರವು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಲೆಕ್ಕಾಚಾರ ತ:ಖ್ಯೆಯನ್ನು ಮತ್ತೊಮ್ಮೆ ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು. ಎರಡನೇ ಬಾರಿ ಹೆಚ್ಚಿನ ಮೊತ್ತ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಮತ್ತೊಮ್ಮೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 

ಇಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಕೂಡಲೇ 
ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1-00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು -ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .3,08,974/- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ 
ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ 20/10 /20ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ 

ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ : ಮುಇಂ/ ಸನೀ ( ಉ ) ವ/ ಬಿಜಾ/ ಭೂಸ್ವಾಪ 

2011 - 12 /5906 ದಿನಾಂಕ 31/10 /2012 . 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್. ಎ. ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11/03 / 2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01/07 /2005 . 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್. ಎ . ಸಿ . ಪ್ರಕರಣ ಸಂಖ್ಯೆ :200 /2006ನ್ನು ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ 29 / 02 / 2008ರಂದು ನೀಡಿದ ಆದೇಶದಲ್ಲಿ ಪ್ರತಿ 
ಎಕರೆ ರೂ .99 ,495/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ 
ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್.ಎ .ಸಿ. ಎ ಸಂಖ್ಯೆ:248 /2010ಗಳನ್ನು ದಾಖಲಿಸಿದ್ದು, ಉಚ್ಚ ನ್ಯಾಯಾಲಯವು ದಿನಾಂಕ 
12/01/2012ರಂದು ನೀಡಿದ ಆದೇಶದಲ್ಲಿ ರೂ .2,50,000/- ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಅಧಿಕಾರಿ - 3( ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ : ಆರ್‌ಡಿ 145 ಎಲ್‌ಸಿಜಿ 2017 , ದಿನಾಂಕ 27 /06 /2012ರಂದು ಅಭಿಪ್ರಾಯ ನೀಡಿದೆ . 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
ಎಲ್ . ಎ . ಸಿ. ಎಲ್ ಎಸಿಎ 

ವಿಸ್ತೀರ್ಣ 
| ಓಕಳಿ ಗ್ರಾಮದ ಸ. ನಂ . 

ಪರಿಹಾರ ಮೊತ್ತ 
ಸಂ . | ಸಂಖ್ಯೆ | ಸಂಖ್ಯೆ 

ಎ - ಗುಂ ( ರೂ . ಗಳಲ್ಲಿ) 
200 /2006 | 248/2010 

36 / 2 /3 

2 -10 9 , 05 ,904 - 00 


(d 


9 , 05 ,904 - 00 


೪೩೦ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


PR. 217 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 153 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ: 19ನೇ ಜನವರಿ 2013, 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 
36/2 /3ರ ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .9,05,904 - 00ಗಳನ್ನು ( ಒಂಭತ್ತು ಲಕ್ಷದ ಐದು ಸಾವಿರದ ಒಂಬೈನೂರ ನಾಲ್ಕು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 - 1 - 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .9 , 05 ,904 - 00 / - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ:20/10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ 

ಸಂಖ್ಯೆ: ಮುಇ೦ / ಸನೀ ( ಉ ) ವ/ ಬಿಜಾ/ಭೂಸ್ವಾಪ್ರ/2012 - 13/5905 ದಿನಾಂಕ 31/10/ 2012 . 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮದ ಜಮೀನುಗಳಿಗೆ ಎಲ್. ಎ .ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11/03/2004 . 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01/07/2005. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್. ಎ. ಸಿ. ಪ್ರಕರಣ ಸಂಖ್ಯೆ:208 /2006ನ್ನು ದಾಖಲಿಸಿದ್ದು , ಸಿವಿಲ ನ್ಯಾಯಾಲಯವು ದಿನಾಂಕ 28 /02 /2007ರಂದು ನೀಡಿದ ಆದೇಶದಲ್ಲಿ 
ಪ್ರತಿ ಎಕರೆ ರೂ .66 ,300 / - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ 
ಪರಿಹಾರಕ್ಕಾಗಿ ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್. ಎ.ಸಿ.ಎ ಸಂಖ್ಯೆ:329 /2010ಗಳನ್ನು ದಾಖಲಿಸಿದ್ದು, ಉಚ್ಚ ನ್ಯಾಯಾಲಯವು ದಿನಾಂಕ 
19/11 /2011ರಂದು ನೀಡಿದ ಆದೇಶದಲ್ಲಿ ನೀರಾವರಿ ಜಮೀನಿಗೆ ರೂ .99 ,495 /- ಗಳು ಹಾಗೂ ಒಣ ಭೂಮಿಗೆ ರೂ .66,330/- ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ 
ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ - 3( ಎಲ್. ಎ .ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 22 ಎಲ್‌ಸಿಜಿ 
2012 , ದಿನಾಂಕ 16 /06 /2012ರಂದು ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
ಎಲ್ . ಎ . ಸಿ. ಎಲ್ ಎಸಿಎ 

ವಿಸ್ತೀರ್ಣ ಪರಿಹಾರ ಮೊತ್ತ 
ಓಕಳಿ ಗ್ರಾಮದ ಸ. ನಂ . 

ಸಂಖ್ಯೆ 
ಸಂಖ್ಯೆ 

ಎ - ಗುಂ ( ರೂ . ಗಳಲ್ಲಿ) 


38 / 


0 - 36 


1 


| 


206 /2006 


329/2010 


8,39, 465 - 00 


37 / /5 


1 - 28 


ಒಟ್ಟು 


8 ,39 ,465 - 00 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೩೧ 


* ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 154 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ : 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 38/14 
ಹಾಗೂ 371/15ರ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ 
ಪರಿಹಾರ ಮೊತ್ತ ರೂ .8,39,465/- ಗಳನ್ನು ( ಎಂಟು ಲಕ್ಷದ ಮೂವತ್ತೊಂಭತ್ತು ಸಾವಿರದ ನಾಲ್ಕುನೂರ ಅರವತ್ತೈದು ರೂಪಾಯಿಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012- 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00- 800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .8 ,39,465 - 00 / - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ: 20 /10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

* ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 214 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: ಬಿಜಾಪುರ ಜಿಲ್ಲೆ , ಮುದ್ದೇಬಿಹಾಳ ತಾಲ್ಲೂಕಿನ ಮುದ್ರಾಳ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ನ್ಯಾಯಾಲಯದ 

ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರಇವರ ದಿನಾಂಕ 25 / 04 / 2ರ ಪತ್ರ 

ಸಂಖ್ಯೆ: ಮುಂ / ಸನೀ ( ಉ ) ವ/ ಬಿಜೆಪಿ / ಭೂಸ್ವಾಪ್ರ/2012-13 /2452 . 
ಪ್ರಸ್ತಾವನೆ : 

ಬಿಜಾಪುರ ಜಿಲ್ಲೆ , ಮುದ್ದೇಬಿಹಾಳ ತಾಲ್ಲೂಕಿನ ಮುದ್ರಾಳ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಮುದ್ರಾಳ ಗ್ರಾಮದ ಜಮೀನುಗಳಿಗೆ 
ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ವಿವರಗಳು ಕೆಳಕಂಡಂತಿದೆ: 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕ 30/07/1964. 
• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿ ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ರಚಿಸಿದ ದಿನಾಂಕ 31 /08 /1970. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಮುದ್ದೇಬಿಹಾಳ ಸಿವಿಲ್ 
ನ್ಯಾಯಾಲಯದಲ್ಲಿ ( ಹಿರಿಯ ವಿಭಾಗ) ಎಲ್. ಎ.ಸಿ. ಪ್ರಕರಣ ಸಂಖ್ಯೆ :19/2003ನ್ನು ದಾಖಲಿಸಿದ್ದು, ಸಿವಿಲ್ ನ್ಯಾಯಾಲಯವು ದಿನಾಂಕ 21 /04 /03ರಂದು 
ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ .10,000/ - ಗಳ ಹಾಗೂ ಮೋಟಾಖರಾಬ್ ಜಮೀನಿಗೆ ರೂ .40/- ಗಳ ಭೂಮೌಲ್ಯ ನಿಗದಿಪಡಿಸಿ 
ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು ಅಭಿಪ್ರಾಯ ಪಟ್ಟಿದೆ. ಪ್ರಕರಣದಲ್ಲಿ 
ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ; 


ಎಲ್ . ಎ . ಸಿ. 


( 


ಮುನ್ನಾಳ ಗ್ರಾಮದ ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ ರೂ . ಗಳಲ್ಲಿ) 


8 


ಸಂಖ್ಯೆ 
19 /2003 


123 


7 - 22 


5 ,87,990 - 00 


ಒಟ್ಟು 


5 , 87, 990 - 00 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು, ಕೆಳಕಂಡಂತೆ ಆದೇಶಿಸಿದೆ. 


೪೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 70 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್ 2012. 
ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ ತಾಲ್ಲೂಕಿನ ಮುದ್ರಾಳ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಮುದ್ರಾಳ ಗ್ರಾಮಕ್ಕೆ ಸೇರಿದ ಸರ್ವೆ 
ನಂಬರ್ 123ರ ಜಮೀನಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ರೂ .5, 87 , 990 - 00ಗಳನ್ನು ( ಐದು ಲಕ್ಷದ 
ಎಂಭತ್ತೇಳು ಸಾವಿರದ ಒಂಬೈನೂರ ತೊಂಭತ್ತು ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ 
ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -800 -1 -00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .5,87,990 /- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 
* ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

* ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR170 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾವಿ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕು ರಾಶಿಂಗ ಗ್ರಾಮದ ಹದ್ದಿಯಲ್ಲಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣದ ಎಡ- ಬಲದಂಡೆ ಕಾಲುವೆ 

ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರ ಪತ್ರ ಸಂಖ್ಯೆ : ಮುಇ೦ / ಸನೀ ( ಉ ) ವ /ಬಿಜಾ/ ಭೂಸ್ವಾಪ್ರ/2012 

13 /2800, ದಿನಾಂಕ 15 /05 /2012. 
ಪ್ರಸ್ತಾವನೆ: 

ಬೆಳಗಾಂ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕು ರಾಶಿಂಗ ಗ್ರಾಮದ ಹದ್ದಿಯಲ್ಲಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣದ ಎಡ - ಬಲದಂಡೆ ಕಾಲುವೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ರಾಶಿಂಗ ಗ್ರಾಮದ ಜಮೀನುಗಳಿಗೆ ಎಲ್. ಎ. ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ 
ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ದಿನಾಂಕ 15 /05 /2012ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರ ಅಧಿಸೂಚನೆಯನ್ನು ದಿನಾಂಕ 12/07/2001ರಂದು ಹೊರಡಿಸಿದೆ. 
• ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ರಚಿಸಿದ ದಿನಾಂಕ 07 /04/2004, 

ಭೂಸ್ವಾಧೀನಾಧಿಕಾರಿಗಳು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18 (1) ರಡಿ ಹುಕ್ಕೇರಿ 
ಸಿವಿಲ್ ನ್ಯಾಯಾಲಯ ( ಹಿರಿಯ ವಿಭಾಗ) ದಲ್ಲಿ ಎಲ್. ಎ.ಸಿ. ಸಂಖ್ಯೆ :12 /2005ನ್ನು ದಾಖಲಿಸಿದ್ದು, ಸಿವಿಲ್ ನ್ಯಾಯಾಲಯ ದಿನಾಂಕ 29/09 /2010ರಂದು 
ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ .2,15 ,100 /- ಗಳ ಬೆಲೆಯನ್ನು ನಿಗದಿಪಡಿಸಿ, ಈ ಮೊತ್ತದ ಮೇಲೆ ಶಾಸನಬದ್ದ ಇತರೆ ಸವಲತ್ತುಗಳೊಂದಿಗೆ 
ಪಾವತಿಸಲು ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ -|| ಇವರು ಪತ್ರ ಸಂಖ್ಯೆ:ಆರ್‌ಡಿ 
1580 ಎಲ್‌ಸಿಬಿ 2011, ದಿನಾಂಕ 13 /03/2012ರಂದು ಅಭಿಪ್ರಾಯ ಪಟ್ಟಿದ್ದಾರೆ. ಅದರಂತೆ ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 


8(વા 


ಎಲ್ಎಸಿ 


ರಾಶಿಂಗ ಗ್ರಾಮದ ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ 
ರೂ . ಗಳಲ್ಲಿ 


ಸಂಖ್ಯೆ 
1 | 12 /2005 


307 


0 - 07 


1, 04 , 624 - 00 


ಒಟ್ಟು 


1, 04 , 624 - 00 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 94 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ 09ನೇ ಜನವರಿ 2013 . 
ಬೆಳಗಾಂ ಜಿಲ್ಲೆ, ಹುಕ್ಕೇರಿ ತಾಲ್ಲೂಕು ರಾಶಿಂಗ ಗ್ರಾಮದ ಹದ್ದಿಯಲ್ಲಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣದ ಎಡ- ಬಲದಂಡೆ ಕಾಲುವೆ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ರಾಶಿಂಗ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ.ಸಿ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ರೂ .1,04 ,624 - 00ಗಳನ್ನು (ಒಂದು ಲಕ್ಷದ ನ ಲ್ಕು ಸಾವಿರದ ಆರುನೂರ ಇಪ್ಪತ್ನಾಲ್ಕು ರೂ .ಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 -00 -800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .1,04,624 /- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20/10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR171. 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ ಬೀದರ್ ಜಿಲ್ಲೆ, ಬಸವಕಲ್ಯಾಣ ತಾಲ್ಲೂಕಿನ ಅಲಗೌಡ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ನ್ಯಾಯಾಲಯದ 

ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರಇವರ ಪತ್ರ ಸಂಖ್ಯೆ : ಮುಇಂ/ ಸನೀ ( ಉ ) ವ / ಬಿಜೆಪಿ/ಭೂಸ್ವಾಪ್ರ/ 

2011 -12/883, ದಿನಾಂಕ 15 / 02 /2012. 
ಪ್ರಸ್ತಾವನೆ: 

ಬೀದರ್ ಜಿಲ್ಲೆ, ಬಸವಕಲ್ಯಾಣ ತಾಲ್ಲೂಕಿನ ಅಲಗೊಡ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಅಲಗೋಡ ಗ್ರಾಮದ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ 
ವಲಯ, ಬಿಜಾಪುರ ಇವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ವಿವರಗಳು ಕೆಳಕಂಡಂತಿದೆ. 

• ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆಯನ್ನು ದಿನಾಂಕ 31/12/1986 ರಂದು ಹೊರಡಿಸಲಾಗಿದೆ. 

• ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ರಚಿಸಿದ ದಿನಾಂಕ 01/03/1989 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಬಸವಕಲ್ಯಾಣ ಸಿವಿಲ್ ಜಡ್ಜ್ 
( ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್.ಎ . ಸಿ. ಪ್ರಕರಣ ಸಂಖ್ಯೆ:188/ 993ನ್ನು ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 24 /11/1994ರಂದು 
ನೀಡಿದ ತೀರ್ಪಿನಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ .16 ,770 /- ಗಳ ಭೂಮೌಲ್ಯವನ್ನು ನಿಗದಿಪಡಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿನ ವಿರುದ್ದ 
ಉಪವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಂಎಫ್ ಎ 2100 / 995ನ್ನು ದಾಖಲಿಸಿದ್ದು, ಮಾನ್ಯ 
ನ್ಯಾಯಾಲಯವು ದಿನಾಂಕ 09 /02 /1999ರಂದು ನೀಡಿದ ಆದೇಶದಲ್ಲಿ ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ 
ಕೆಳಕಂಡಂತಿದೆ: 

ಅಲಗೋಡ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಎಲ್ಎಸಿ ಸಂಖ್ಯೆ ಎಂಎಫ್ಎ ಸಂಖ್ಯೆ 

ಸ. ನಂ . ಎ - ಗುಂ 

( ರೂ . ಗಳಲ್ಲಿ) 
1881993 2100 /1995 22 /2ರಿಂದ6 

5 - 08 

1. 80 , 871 - 00 
ಒಟ್ಟು 

1,80,871 - 00 
ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತದೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ :ಸನೀಇ 39 ಭೂಸ್ವಾಪ್ರ 2012,ಬೆಂಗಳೂರು, ದಿನಾಂಕ 28ನೇ ಡಿಸೆಂಬರ್ 2012. 
ಬೀದರ್ ಜಿಲ್ಲೆ, ಬಸವಕಲ್ಯಾಣ ತಾಲ್ಲೂಕಿನ ಅಲಗೊಡ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಅಲಗೋಡ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ 
ನಂಬರ್‌ನ ಜಮೀನಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ. ಸಿ. ಪ್ರಕರಣ ಸಂಖ್ಯೆ: 188 /1993ರಲ್ಲಿ ನೀಡಿರುವ ತೀರ್ಪಿನಂತೆ ರೂ .1, 80 ,871 - 00ಗಳನ್ನು ( ಒಂದು 
ಲಕ್ಷದ ಎಂಭತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ 
ನೀಡಿದೆ. 


೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


- 


ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2 . ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .1, 80, 871/- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010, ದಿನಾಂಕ 20 / 0 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR173 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


(@ 


ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲೆ, ಲಿಂಗಸುಗೂರ ತಾಲ್ಲೂಕು ಬುದ್ದಿನ್ನಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ 

ಸಂಖ್ಯೆ: ಮುಇಂ/ ಸನೀ ( ಉ ) ವ/ ಬಿಜಾ/ ಭೂಸ್ವಾಪ್ರ/2011- 12 /5174 , ದಿನಾಂಕ 04 /10 /2011 . 
ಪ್ರಸ್ತಾವನೆ: 

ರಾಯಚೂರು ಜಿಲ್ಲೆ, ಲಿಂಗಸುಗೂರ ತಾಲ್ಲೂಕು ಬುದ್ದಿನ್ನಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬುದ್ದಿನ್ನಿ ಗ್ರಾಮದ 
ಜಮೀನುಗಳಿಗೆ ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ 
ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 09/12 /2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 22/02 /2006, 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ 
ಧನ ಪಡೆದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಲಿಂಗಸುಗೂರ ಸಿವಿಲ್ ( ಹಿರಿಯ ವಿಭಾಗ) ನ್ಯಾಯಾಲಯದಲ್ಲಿ ಎಲ್ . ಎ . ಸಿ . ಪ್ರಕರಣ ಸಂಖ್ಯೆ:30 / 
31/2007ನ್ನು ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ 30/06/2010ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ ರೂ .68,400 /- ಗಳನ್ನು ನಿಗದಿಪಡಿಸಿ 
ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸಲು ಇದು ಅರ್ಹ ಪ್ರಕರಣವಲ್ಲವೆಂದು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ - III ಇವರು ಪತ್ರ 
ಸಂಖ್ಯೆ: ಆರ್‌ಡಿ 22 ಎಲ್‌ಸಿಜಿ 2017, ದಿನಾಂಕ 31 / 01 /2011ರಂದು ಅಭಿಪ್ರಾಯ ಪಟ್ಟಿದ್ದಾರೆ . ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ 
ಪ್ರಕರಣಗಳ ವಿವರ ಕೆಳಕಂಡಂತಿದೆ: 
ಎಲ್. ಎ. ಸಿ. 

ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ ಬುದ್ದಿನ್ನಿ ಗ್ರಾಮದ ಸ. ನಂ . 

ಎ - ಗುಂ ( ರೂ . ಗಳಲ್ಲಿ) 
30 /2007 

2 / ಬಿ 0 - 23 

79613 
31/2007 113 / ಎ / ಸಿ 

0 - 08 | 

28019 


೫ 
) 


| 
- 
| 


2 


| 


ಒಟ್ಟು 

107632 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸನೀಇ 173 ಭೂಸ್ವಾಪ್ರ 2011 , ಬೆಂಗಳೂರು, ದಿನಾಂಕ 26ನೇ ಡಿಸೆಂಬರ್ 2012, 
ರಾಯಚೂರು ಜಿಲ್ಲೆ , ಲಿಂಗಸುಗೂರ ತಾಲ್ಲೂಕು ಬುದ್ದಿನ್ನಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಬುದ್ದಿನ್ನಿ ಗ್ರಾಮಕ್ಕೆ 
ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನದ ಮೊತ್ತ ರೂ1,07,632 - 00ಗಳನ್ನು (ಒಂದು ಲಕ್ಷದ ಏಳು ಸಾವಿರದ 
ಆರುನೂರ ಮೂವತ್ತೆರಡು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ : ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


2 . ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 - 00 -800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು -ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .1,07,632 /- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10/2010ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR174 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ , ಚಿಂಚೋಳಿ ತಾಲ್ಲೂಕು ಹಸರಗುಂಡಗಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ 

ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇಂ/ಸನೀ (ಉ ) ವ/ಬಿಜಾ/ಭೂಸ್ವಾಪ್ರ/ 

2011 -12 /732, ದಿನಾಂಕ 08 /02 /2012. 
ಪ್ರಸ್ತಾವನೆ: 

* ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕು ಹಸರಗುಂಡಗಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹಸರಗುಂಡಗಿ ಗ್ರಾಮದ ಜಮೀನುಗಳಿಗೆ 
ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮೇಲೆ ಓದಲಾದ ಬಿಜಾಪುರ ಸಣ್ಣ 
ನೀರಾವರಿ ಉತ್ತರ ವಲಯದ ಮುಖ್ಯ ಇಂಜಿನಿಯರ್ ಪತ್ರದಲ್ಲಿ ಮಾಡುವಂತೆ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ 
ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 06 / 1/2003 . 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 12 / 09 /2006 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ 
ಪರಿಹಾರ ಧನ ಪಡೆದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಚಿಂಚೋಳಿ ಸಿವಿಲ್ (ಹಿರಿಯ ವಿಭಾಗ ) ನ್ಯಾಯಾಲಯದಲ್ಲಿ ಎಲ್. ಎ . ಸಿ. ಪ್ರಕರಣ 
ಸಂಖ್ಯೆ:47 /2008ನ್ನು ದಾಖಲಿಸಿದ್ದು, ನ್ಯಾಯಾಲಯವು ಪ್ರತಿ ಎಕರೆ ಜಮೀನಿಗೆ ರೂ .1,21,500/ - ಗಳನ್ನು ನಿಗದಿಪಡಿಸಿ ಇತರೆ ಸವಲತ್ತುಗಳೊಂದಿಗೆ 
ಪಾವತಿಸಲು ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯು ಪತ್ರ ಸಂಖ್ಯೆ:ಆರ್‌ಡಿ 1125 ಎಲ್‌ಸಿಜಿ 2010, ದಿನಾಂಕ 
31 /12 /2010ರಲ್ಲಿ ಅಭಿಪ್ರಾಯ ನೀಡಿದೆ ನ್ಯಾಯಾಲಯವು ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

ಪರಿಹಾರ ಮೊತ್ತ 
ಎಲ್‌ಎಸಿ ಸ . ನಂ . 

ಎ - ಗುಂ ( ರೂ . ಗಳಲ್ಲಿ) 
47 /2008 | | 189 ಹಸರಗುಂಡಗಿ | 0 - 30 | | 1,51,063 - 00 
ಒಟ್ಟು 

1 , 51 , 063 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ :ಸನೀಇ 36 ಭೂಸ್ವಾಹ 2012,ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್ 2012. 
ಗುಲ್ಬರ್ಗಾ ಜಿಲ್ಲೆ, ಚಿಂಚೋಳಿ ತಾಲ್ಲೂಕು ಹಸರಗುಂಡಗಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹಸರಗುಂಡಗಿ ಗ್ರಾಮಕ್ಕೆ 
ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ 
ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .1,51,063/ - ಗಳನ್ನು ( ಒಂದು ಲಕ್ಷದ ಐವತ್ತೊಂದು ಸಾವಿರದ ಅರವತ್ತೂರು 
ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 


೧) 


| 


ರಾಮ 


| ವಿಸ್ತೀರ್ಣ 


| 


ಇ 


೪೩೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .1,51, 063/ - ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ 
ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

* ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR175 

ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ , ರಾಮದುರ್ಗ ತಾಲ್ಲೂಕು ಬಟಕುರ್ಕಿ ಹಾಗೂ ಚನ್ನಾಪೂರ ಗ್ರಾಮಗಳ ಹದ್ದಿಯಲ್ಲಿ ರಾಜನಾಳ ಕೆರೆ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರಪತ್ರ 

ಸಂಖ್ಯೆ : ಮುಇಂ/ ಸನೀ ( ಉ ) ವ /ಬಿಜಾ/ಭೂಸ್ವಾಪ್ರ /2011- 12 /5172, ದಿನಾಂಕ 04 /10 /2011. 
ಪ್ರಸ್ತಾವನೆ: 

ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕು ಬಟಕುರ್ಕಿ ಹಾಗೂ ಚನ್ನಾಪೂರ ಗ್ರಾಮಗಳ ಹದ್ದಿಯಲ್ಲಿ ರಾಜನಾಳ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಬಟಕುರ್ಕಿ ಹಾಗೂ ಚನ್ನಾಪೂರ ಗ್ರಾಮಗಳ ಜಮೀನುಗಳಿಗೆ ಎಲ್. ಎ. ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ 
ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ದಿನಾಂಕ 04 /10/2011ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ 
ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4( 1) ರ ಅಧಿಸೂಚನೆಯನ್ನು ದಿನಾಂಕ 16 / 06 / 2005ರಂದು ಹೊರಡಿಸಿದೆ. 
• ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ರಚಿಸಿದ ದಿನಾಂಕ 28/02 /2007. 

ಭೂಸ್ವಾಧೀನಾಧಿಕಾರಿಗಳು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18( 1) ರಡಿ ರಾಮದುರ್ಗ 
ಸಿವಿಲ್ ನ್ಯಾಯಾಲಯ( ಹಿರಿಯ ವಿಭಾಗದಲ್ಲಿ ಎಲ್. ಎ. ಸಿ. ಪ್ರಕರಣಗಳನ್ನು ದಾಖಲಿಸಿದ್ದು, ಸಿವಿಲ್ ನ್ಯಾಯಾಲಯವು ದಿನಾಂಕ 22 /12 /2009ರಂದು 
ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ .1,98,000 /- ಗಳ ಬೆಲೆಯನ್ನು ನಿಗದಿಪಡಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಕೋಶವು ಪತ್ರ ಸಂಖ್ಯೆ:ಆರ್‌ಡಿ 500 ಎಲ್‌ಸಿಬಿ 2010, ದಿನಾಂಕ 13 /10/2010ರಂದು ಅಭಿಪ್ರಾಯ ಪಟ್ಟಿದೆ. ಅದರಂತೆ 
ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ : 

ಎಲ್‌ಎಸಿ 

ರಾಜನಾಳ ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ ಸ. ನಂ . 

ಎ - ಗುಂ - ಸಂ ರೂ . ಗಳಲ್ಲಿ 
79 / 2008 19672 0 - 07 

90349 


(d 


ರ|N|-|6 


2 | 80 /2008 


1941ಬಿ 


0 - 07 


90349 


3 | 81 /2008 


197, 198 


0 - 22 


282881 


ಒಟ್ಟು 


463579 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 159 ಭೂಸ್ವಾಪ್ರ 2011, ಬೆಂಗಳೂರು, ದಿನಾಂಕ 26ನೇ ಡಿಸೆಂಬರ್ 2012 . 
ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕು ಬಟಕುರ್ಕಿ ಹಾಗೂ ಚನ್ನಾಪೂರ ಗ್ರಾಮಗಳ ಹದ್ದಿಯಲ್ಲಿ ರಾಜನಾಳ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಬಟಕುರ್ಕಿ ಹಾಗೂ ಚನ್ನಾಪೂರ ಗ್ರಾಮಗಳ ಗ್ರಾಮಗಳಿಗೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯವು ಎಲ್. ಎ.ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ರೂ .4,63 ,579 - 00ಗಳನ್ನು ( ನಾಲ್ಕು ಲಕ್ಷದ ಅರವತ್ತೂರು ಸಾವಿರದ ಐನೂರ 
ಎಪ್ಪತ್ತೊಂಭತ್ತು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 


ನ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


೪೩೭ 


ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .4,63,579/ - ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010, ದಿನಾಂಕ 20 /10 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR176 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
- ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: ಚಿತ್ರದುರ್ಗ ಜಿಲ್ಲೆ, ಮೊಳಕಾಲೂರು ತಾಲ್ಲೂಕು ರಂಗಯ್ಯನದುರ್ಗ ಜಲಾಶಯದ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ. ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ :ಮುಸದ/ಲೆಶಾಖೆ/ ಲೆಸ 

1/ ಚಿತ್ರದುರ್ಗ /ಭೂಸ್ವಾಪ್ರ/ 2012/1781, ದಿನಾಂಕ 09 / 07/2012 . 
ಪ್ರಸ್ತಾವನೆ : 

ಚಿತ್ರದುರ್ಗ ಜಿಲ್ಲೆ. ಮೊಳಕಾಲೂರು ತಾಲ್ಲೂಕು ರಂಗಯ್ಯನದುರ್ಗ ಜಲಾಶಯದ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮಠದಜೋಗಿಹಳ್ಳಿ 
ಗ್ರಾಮದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿರುವ ಆದೇಶದಂತೆ ಹೆಚ್ಚುವರಿ ಪರಿಹಾರ ಮೊತ್ತ ಪಾವತಿಸಲು ಅನುದಾನ 
ಬಿಡುಗಡೆ ಮಾಡುವಂತೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರು ಮೇಲೆ ಓದಲಾದ ದಿನಾಂಕ 09 /07 /2012ರ 
ಪತ್ರದಲ್ಲಿ ಕೋರಿದ್ದಾರೆ. 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಅಧಿಸೂಚನೆ ದಿನಾಂಕ 02 /09 / 2004ರಂದು ಹೊರಡಿಸಲಾಗಿದೆ. 
• ಭೂಸ್ವಾಧೀನ ಕಾಯ್ದೆ ಕಲಂ 11( ಎ) ರಂತೆ ಭೂಸ್ವಾಧೀನಾಧಿಕಾರಿಗಳು ಪರಿಹಾರದ ಐತೀರ್ಪು ಘೋಷಿಸಿದ ದಿನಾಂಕ 07/04 /2006. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನಿನ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಚಳ್ಳಕೆರೆ ಸಿವಿಲ್ ಜಡ್ಸ್ ( ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ 
ಎಲ್.ಎ.ಸಿ. ಪ್ರಕರಣ ಸಂಖ್ಯೆ :5/2008ನ್ನು ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 11/08/2008ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ 
ಜಮೀನಿಗೆ ರೂ .62,580 /- ಗಳ ಭೂಮೌಲ್ಯ ನಿಗದಿಪಡಿಸಿದೆ. ಈ ತೀರ್ಪಿನ ವಿರುದ್ದ ಸಹಾಯಕ ಆಯುಕ್ತರು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಚಿತ್ರದುರ್ಗ 
ಇವರು ಚಿತ್ರದುರ್ಗ ಹೆಚ್ಚುವರಿ ಸೆಷನ್ಸ್ ಜಡ್ಸ್ ನ್ಯಾಯಾಲಯದಲ್ಲಿ ಎಂ .ಎ .14 /09ನ್ನು ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ 02 /02/2010ರಂದು 
ನೀಡಿದ ತೀರ್ಪಿನಲ್ಲಿ ಸದರಿ ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಈ ತೀರ್ಪಿನ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಕೋಶವು ಪತ್ರ ಸಂಖ್ಯೆ: ಆರ್‌ಡಿ 623 ಎಲ್‌ಸಿಎ 2010, ದಿನಾಂಕ 02 /02 /12ರಂದು ಅಭಿಪ್ರಾಯ ನೀಡಿದೆ. ಅದರಂತೆ ಪಾವತಿಸಬೇಕಾದ ಪರಿಹಾರ ಮೊತ್ತದ 
ವಿವರ ಕೆಳಕಂಡಂತಿದೆ: 

ಮಠದಜೋಗಿಹಳ್ಳಿ ವಿಸ್ತೀರ್ಣ ಪರಿಹಾರ ಮೊತ್ತ 
ಎಲ್‌ಎಸಿ ಎಂ . ಎ 

ಗ್ರಾಮದ ಸ. ನಂ . 

ಎ - ಗುಂ 

( ರೂ . ಗಳಲ್ಲಿ ) 
1 | 5 /2008 14 /09 | 

5 - 10 | 7,79 ,914 - 00 
ಒಟ್ಟು 

7 ,79 ,914 - 00 


ಸಂ . 


ಪ್ರಸ್ತಾವನೆಯನ್ನು ಪರಿಶೀಲಿಸಿ , ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 117 ಭೂಸ್ವಾಪ 2011, ಬೆಂಗಳೂರು, ದಿನಾಂಕ 26ನೇ ಡಿಸೆಂಬರ್ 2012. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಚಿತ್ರದುರ್ಗ ಜಿಲ್ಲೆ, ಮೊಳಕಾಲೂರು ತಾಲ್ಲೂಕು ರಂಗಯ್ಯನದುರ್ಗ ಜಲಾಶಯದ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಮಠದಜೋಗಿಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 11ರ ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹೆಚ್ಚಿನ 
ಪರಿಹಾರ ರೂ .7,79,914 -00ಗಳನ್ನು ( ಏಳು ಲಕ್ಷದ ಎಪ್ಪತ್ತೊಂಭತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ರೂ . ಗಳು ಮಾತ್ರ) ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 
1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 


೪೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .7,79 ,914 /- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ 
ಮಾಡಿದೆ. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10/ 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR177 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : * ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 

ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇಂ/ ಸನೀ ( ಉ ) ವ /ಬಿಜಾ/ಭೂಸ್ವಾಪ್ರ / 

2011 - 12 /3885 , ದಿನಾಂಕ 02 /04 /2012. 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್‌ಪುರ ತಾಲ್ಲೂಕು ಗೊಬ್ಬರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕೊಳೂರ ಗ್ರಾಮದ 
ಜಮೀನುಗಳಿಗೆ ಎಲ್. ಎ .ಸಿ . ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸ 
ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ . ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 27/06 /1991. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 07 /10 / 992 . 

ಭೂಸ್ವಾಧೀನಾಧಿಕಾರಿಗಳು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಸ್ವಾಧೀನಕ್ಕೊಳಪಟ್ಟ ಕೊಲ್ಲೂರು ಗ್ರಾಮದ ಭೂಮಾಲೀಕರು ಗುಲ್ಬರ್ಗಾ 3ನೇ 
ಹೆಚ್ಚುವರಿ ಸಿವಿಲ್ ಜಡ್ಸ್ ( ಹಿರಿಯ ಶ್ರೇಣಿ) ಇಲ್ಲಿ ಎಲ್. ಎ . ಸಿ. ಪ್ರಕರಣ ಸಂಖ್ಯೆ:881 /2000ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 20 /02 /03ರಂದು 
ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ .37,000/ - ಗಳನ್ನು ನಿಗದಿಪಡಿಸಿದೆ. ಇದನ್ನು ಒಪ್ಪದ ಭೂಮಾಲೀಕರು ಫಾಸ್ಟ್ ಟ್ರಾಕ್ ಕೋರ್ಟ್ -1, ಗುಲ್ಬರ್ಗಾ 
ಇಲ್ಲಿ ಎಲ್‌ಎಸಿಎ 157 /07ನ್ನು ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 31/ 08/10ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ .54 ,300 / - ಗಳಿಗೆ 
ಹೆಚ್ಚಿಸಿ ಇತರೆ ಸವಲತ್ತುಗಳೊಂದಿಗೆ ಪಾವತಿಸುವಂತೆ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು 
ಕೋಶವು ಪತ್ರ ಸಂಖ್ಯೆ: ಆರ್‌ಡಿ 1042 ಎಲ್‌ಸಿಜಿ 2010, ದಿನಾಂಕ 31 /12 /10ರಲ್ಲಿ ಅಭಿಪ್ರಾಯ ನೀಡಿದೆ. ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ 
ಕೆಳಕಂಡಂತಿದೆ: 

ಕೊಲ್ಲೂರು ಗ್ರಾಮದ ವಿಸ್ತೀರ್ಣ ಪರಿಹಾರ ಮೊತ್ತ 
ಎಲ್‌ಎಸಿ ಎಲ್‌ಎಸಿಎ 

ಸ. ನಂ . 

ಎ - ಗುಂ ( ರೂ .ಗಳಲ್ಲಿ) 


*) 


& 


- 


881/ 2000 


157 /2007 


41 / 2 


4 - 18 


3 ,59 ,657 - 00 
3,59 , 657 - 00 | 


ಒಟ್ಟು 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

೯ರಿ ಆದೇಶ ಸಂಖ್ಯೆ:ಸನೀಇ 60 ಭೂಸ್ವಾಪ 2012 , ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್ 2012, 
ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕೊಳೂರ ಗ್ರಾಮಕ್ಕೆ ಸೇರಿದ 
ಸರ್ವೆ ನಂಬರ್ 41/2ರ ಜಮೀನಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ. ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ 
ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .3 ,59,657 - 00ಗಳನ್ನು (ಮೂರು ಲಕ್ಷದ ಐವತ್ತೊಂಭತ್ತು ಸಾವಿರದ ಆರುನೂರ ಐವತ್ತೇಳು 
ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


೪೩೯ 


ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .3,59, 657/- ಗಳನ್ನು ಹಂಚಿಕೆ ಮಾಡಿ 
ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010, ದಿನಾಂಕ 20 /10 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR.179 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲೆ, ಸಿಂಧನೂರ ತಾಲ್ಲೂಕು ಹುಡಾ ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 

ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ 

ಸಂಖ್ಯೆ: ಮುಂ /ಸನೀ ( ಉ ) ವ/ಬಿಜಾ/ಭೂಸ್ವಾಪ್ರ/2011 - 12 /4884, ದಿನಾಂಕ 21 /09 /2011, 
ಪ್ರಸ್ತಾವನೆ : 

ರಾಯಚೂರು ಜಿಲ್ಲೆ, ಸಿಂಧನೂರ ತಾಲ್ಲೂಕು ಹುಡಾ ಏತ ನೀರಾವರಿ ಕೆರೆ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮುಕ್ಕುಂದಾ ಮತ್ತು ಹುಡಾ 
ಗ್ರಾಮಗಳ ಜಮೀನುಗಳಿಗೆ ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಮೇಲೆ ಓದಲಾದ ದಿನಾಂಕ 21/09/2011ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು 
ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 03/ 04 /1997 . 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 15/03/2001. 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 18 (1)ರಡಿ ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ 
ಧನ ಪಡೆದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಲಿಂಗಸುಗೂರ ಸಿವಿಲ್ ( ಹಿರಿಯ ವಿಭಾಗ) ನ್ಯಾಯಾಲಯದಲ್ಲಿ ಎಲ್. ಎ . ಸಿ . ಪ್ರಕರಣಗಳನ್ನು ದಾಖಲಿಸಿದ್ದು , 
ನ್ಯಾಯಾಲಯವು ದಿನಾಂಕ 18 /08/2007ರಂದು ನೀಡಿದ ಆದೇಶದಲ್ಲಿ ಎಲ್. ಎ.ಸಿ. ಸಂಖ್ಯೆ :262 /2006ರಲ್ಲಿ ಪ್ರತಿ ಎಕರೆ ರೂ .86,400/- ಗಳನ್ನು , ಎಲ್. ಎ.ಸಿ. 
ಸಂಖ್ಯೆ: 259 /2006 ಮತ್ತು 260 /2006ರಲ್ಲಿ ಪ್ರತಿ ಎಕರೆಗೆ ಜಮೀನಿಗೆ ರೂ .54,000/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ 
ಸಲ್ಲಿಸಲು ಇದು ಅರ್ಹ ಪ್ರಕರಣವಲ್ಲವೆಂದು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ -II ಇವರು ಪತ್ರ ಸಂಖ್ಯೆ:ಆರ್‌ಡಿ 1285 ಎಲ್‌ಸಿಜಿ 2008, 
ದಿನಾಂಕ 04 /02 /2010ರಂದು ಅಭಿಪ್ರಾಯ ಪಟ್ಟಿದ್ದಾರೆ. ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


ಸ. ನಂ . 


ಗ್ರಾಮ 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ 
( ರೂ .ಗಳಲ್ಲಿ) 


ಎಲ್ . ಎ . ಸಿ . 

ಸಂಖ್ಯೆ 
259 /2006 
260/ 2006 
262 /2006 


3531 


ಮುಕ್ಕುಂದಾ 


0 - 21 


130287 


ಬ|N|-| 


216 


ಹುಡಾ 


0 - 04 


9956 


183 / ಬಿ 


ಹುಡಾ 


0 - 08 


29564 


169807 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 149 ಭೂಸ್ವಾಪ್ರ 2011, ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್ 2012. 
ರಾಯಚೂರು ಜಿಲ್ಲೆ, ಸಿಂಧನೂರ ತಾಲ್ಲೂಕು ಹುಡಾ ಏತ ನೀರಾವರಿ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಮುಕ್ಕುಂದಾ ಮತ್ತು ಹುಡಾ 
ಗ್ರಾಮಗಳಿಗೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ.ಸಿ. ಪಕ 
ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನದ ಮೊತ್ತ ರೂ .1, 69,807 - 00ಗಳನ್ನು (ಒಂದು ಲಕ್ಷದ ಅರವತ್ತೊಂಭತ್ತು 
ಸಾವಿರದ ಎಂಟುನೂರ ಏಳು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1 . ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 


೪೪೦ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 - 00 -800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು -ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .1,69,807/- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10/2010ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

* ಕೆ.ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ 

ಪತ್ರ 
ಸಂಖ್ಯೆ: ಮುಇಂ/ ಸನೀ ( ಉ ) ವ /ಬಿಜಾ/ಭೂಸ್ವಾಪ್ರ/2011 - 12 / 6629, ದಿನಾಂಕ 30 /12 /2011 . 


PR.180 


ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಅಫ್ಜಲ್‌ಪುರ ತಾಲ್ಲೂಕು ಗೊಲ್ಲೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಗೊಲ್ಲೂರ( ಕೆ) ಗ್ರಾಮದ 

ನ್ಯಾಯಾಲಯವು ನೀಡಿರುವ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ 
ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ 
ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 14/08/1997. 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 

05 /11 /1998. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಗುಲ್ಬರ್ಗಾ ಇವರು ದಿನಾಂಕ 05 /1/98ರಂದು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಸ್ವಾಧೀನಕ್ಕೊಳಪಟ್ಟ 
ಗೊಲ್ಲೂರ( ಕೆ) ಗ್ರಾಮದ ಶ್ರೀ ಭೀಮಶ ಗಿರಿಮಲ್ಲಪ್ಪ ಎಂಬ ಭೂಮಾಲೀಕರು ಗುಲ್ಬರ್ಗಾ 2ನೇ ಹೆಚ್ಚುವರಿ ಸಿವಿಲ್ ಜಡ್ಸ್ (ಹಿರಿಯ ಶ್ರೇಣಿ) ಇವರು ಎಲ್. ಎ . ಸಿ. 
ಪ್ರಕರಣ ಸಂಖ್ಯೆ:536 /99ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 21/11/2002ರಂದು ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ಒಣ ಭೂಮಿ 
ರೂ .36,200/- ಗಳು ಹಾಗೂ ಮೋಟಾಖರಾಬ್ ಜಮೀನಿಗೆ ರೂ .1,000/- ಗಳಿಗೆ ನಿಗದಿಪಡಿಸಿದೆ. ಈ ಆದೇಶಕ್ಕೆ ತೃಪರಾಗದ ಭೂಮಾಲೀಕರು ಉಚ್ಚ 
ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಂಎಫ್ಎ ಸಂಖ್ಯೆ:3700 /04ನ್ನು ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು ದಿನಾಂಕ 14 /12 /2005ರಂದು ನೀಡಲಾದ 
ಆದೇಶದಲ್ಲಿ ಭೂಮೌಲ್ಯವನ್ನು ರೂ .36,200/- ಗಳಿಂದ ರೂ .58,500/ - ಗಳಿಗೆ ಹೆಚ್ಚಿಸಿದೆ. 

ಉಚ್ಚ ನ್ಯಾಯಾಲಯದ ಆದೇಶವನ್ನು ಸಹ ಒಪ್ಪದ ಭೂಮಾಲೀಕರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಿವಿಲ್ ಅಪೀಲ್ 
4742/ 08ನ್ನು ದಾಖಲಿಸಿದ್ದು, ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 31/ 07/2008ರಂದು ನೀಡಲಾದ ಆದೇಶದಲ್ಲಿ ಪ್ರತಿ ಎಕರೆ ಜಮೀನಿಗೆ 
ರೂ . 66 ,550 / - ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. 
ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 

ಗೊಲ್ಲೂರ( ಕೆ) 
ಕ/ ಕಿ | ವಿಸ್ತೀರ್ಣ 

ಪರಿಹಾರ ಮೊತ್ತ 
ಎಲ್ ಎಸಿ ಎಂಎಫ್ ಎ 

ಸಿ. ಎ. 
ಗ್ರಾಮದ ಸ. ನಂ . 

ಎ - ಗುಂ 

( ರೂ . ಗಳಲ್ಲಿ ) 
5361999 . | 3700 /2004 4742/ 2008 | | 24 /3 & 24 /4 7 -10 (ಒಣ) 0 - 25 ( ಪಿಕೆ) 2 ,16 , 826 - 00 

2,16 ,826 - 00 


(d 


- 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 15 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ 28ನೇ ಡಿಸೆಂಬರ್ 2012 . 
ಗುಲ್ಬರ್ಗಾ ಜಿಲ್ಲೆ, ಅಫ್ಜಲ್‌ಪುರ ತಾಲ್ಲೂಕು ಗೊಬ್ಬರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಗೊಬ್ಬರ(ಕೆ) ಗ್ರಾಮಕ್ಕೆ 
ಸೇರಿದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ 
ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .2,16 ,826- ಗಳನ್ನು ( ಎರಡು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತಾರು ರೂ . ಗಳು ಮಾತ್ರ) 
ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೪೧ 


1, ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 - 00 - 800-1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು- ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .2,16, 826/ - ಗಳನ್ನು ಹಂಚಿಕೆ ಮಾಡಿ 
ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010, ದಿನಾಂಕ 20 /10/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR.181 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಆಳಂದ ತಾಲ್ಲೂಕಿನ ಕೆರೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ 

ಭೂಸ್ವಾಧೀನ ಕಾಯ್ದೆ ಕಲಂ 28( ಎ) ರನ್ವಯ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಗುಲ್ಬರ್ಗಾ ಇವರ ಐತೀರ್ಪಿನಂತೆ ಹೆಚ್ಚಿನ ಪರಿಹಾರಧನ 

ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 10 /04 /2012ರ ಪತ್ರ ಸಂಖ್ಯೆ : ಮುಇಂ /ಸನೀ 

( ಉ ) ವ/ ಬಿಜಾ/ಭೂಸ್ವಾಪ್ರ /2011 - 12 /2108. 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ, ಆಳಂದ ತಾಲ್ಲೂಕಿನ ಕೆರೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕೆರೂರ ಗ್ರಾಮದ 
ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28( ಎ )ರಡಿ ಪ್ರಕಾರ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಸಣ್ಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು, 
ಗುಲ್ಬರ್ಗಾ ಇವರು ಹೊರಡಿಸಿರುವ ಐತೀರ್ಪಿನಂತೆ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ದಿನಾಂಕ 
10/04 /2012ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರು ಕೋರಿದ್ದಾರೆ. ಈ ಕೆರೆಯ ಭೂಸ್ವಾಧೀನ 
ಪ್ರಕ್ರಿಯೆಯ ವಿವರಗಳ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 18 /12 /1981 
- ಭೂಸ್ವಾಧೀನಾಧಿಕಾರಿಗಳ ಮೂಲ ಐತೀರ್ಪಿನ ದಿನಾಂಕ 29 /04 /1983 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳ ಕೆಲವೊಂದು ಭೂಮಾಲೀಕರು ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ 
ಕಲಂ 18 (1) ರಡಿ ಗುಲ್ಬರ್ಗಾ ಸಿವಿಲ್ ನ್ಯಾಯಾಲಯ ( ಹಿರಿಯ ವಿಭಾಗದಲ್ಲಿ ದಾಖಲಿಸಿದ್ದ ಎಲ್. ಎ. ಸಿ. ಸಂಖ್ಯೆ :689 /1995ರ ಪ್ರಕರಣದಲ್ಲಿ ಸಿವಿಲ್ 
ನ್ಯಾಯಾಲಯವು ದಿನಾಂಕ 09/07 1998ರಂದು ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ .9,000/- ಗಳನ್ನು ನಿಗದಿಪಡಿಸಿದೆ. ಈ ಆದೇಶದ ವಿರುದ್ದ 
ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನುಕೋಶವು ಪತ್ರ ಸಂಖ್ಯೆ: ಲಾ 421 ಎಲ್‌ಎಸ್‌ಜಿ 1998, ದಿನಾಂಕ 21 /09 /1998ರಲ್ಲಿ ಅಭಿಪ್ರಾಯ 
ನೀಡಿದೆ. 

ಸಿವಿಲ್ ನ್ಯಾಯಾಲಯದ ತೀರ್ಪನ್ನು ಆಧರಿಸಿ ಭೂಸ್ವಾಧೀನದಲ್ಲಿ ಸೇರಿದ್ದ ಇತರೆ ಈ ಕೆಳಕಂಡ ಸ. ನಂ .ಗಳ ಭೂಮಾಲೀಕರು ಹೆಚ್ಚಿನ ಪರಿಹಾರ 
ಕೋರಿ ಸಲ್ಲಿಸಿದ ಅರ್ಜಿಯ ಮೇರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಸಣ್ಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು , ಗುಲ್ಬರ್ಗಾ ಇವರು ಭೂಸ್ವಾಧೀನ 
ಕಾಯ್ದೆ ಕಲಂ 28( ಎ) ರಡಿ ದಿನಾಂಕ 30/06 /2009ರಂದು ಐತೀರ್ಪನ್ನು ರಚಿಸಿರುತ್ತಾರೆ. 


ಭೂಸ್ವಾಧೀನ ಕಾಯ್ದೆ ಕಲಂ 28( ಎ)ರಡಿ ಐತೀರ್ಪಿನ ಸಂಖ್ಯೆ ಕಂ / ಭೂಸ್ವಾವಿ/ 1/29 / 1979 - 80ದಿನಾಂಕ 30 /06 / 2009 
ಕ್ರ. ಸಂ . ಓಕಳಿ ಗ್ರಾಮದ ಸ. ನಂ . ವಿಸ್ತೀರ್ಣ ಎ - ಗುಂ 

ಪರಿಹಾರ ಮೊತ್ತ ( ರೂ . ಗಳಲ್ಲಿ) 
8ಗಿಬಿ / 2 - 12 

1, 06,607 - 00 


1,06,607 - 00 


ಒಟ್ಟು 
ವಿಷಯವನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


೪೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 75 ಭೂಸ್ವಾಪ್ರ 2012ಬೆಂಗಳೂರು, ದಿನಾಂಕ 05ನೇ ಜನವರಿ 2012 . 
ಗುಲ್ಬರ್ಗಾ ಜಿಲ್ಲೆ, ಆಳಂದ ತಾಲ್ಲೂಕಿನ ಕೆರೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕೆರೂರ ಗ್ರಾಮದ ಜಮೀನುಗಳಿಗೆ 
ಭೂಸ್ವಾಧೀನ ಕಾಯ್ದೆ ಕಲಂ 28 ( ಎ) ಪ್ರಕಾರ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಗುಲ್ಬರ್ಗಾ ಇವರು ಹೊರಡಿಸಿರುವ ಐತೀರ್ಪಿನಂತೆ ಪರಿಹಾರ ಧನದ 
ಮೊತ್ತ ರೂ .1, 06 ,607 - 00ಗಳನ್ನು (ಒಂದು ಲಕ್ಷದ ಆರು ಸಾವಿರದ ಆರುನೂರ ಏಳು ರೂ . ಗಳು ಮಾತ್ರ) ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಸ. ನಂ . ಗಳಿಗೆ 
ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 

ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012- 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 - 00 - 800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .1,06 ,607/- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20/10 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR.182 

ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಧಾರವಾಡ ಜಿಲ್ಲೆ ಮತ್ತು ತಾಲ್ಲೂಕು ಹುಲಿಕೇರಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ 

ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರಧನ ಪಾವತಿಸುವ ಕುರಿತು. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 31/10/ 2011ರ ಪತ್ರ 

ಸಂಖ್ಯೆ: ಮುಇಂ/ ಸನೀ (ಉ )/ಭೂಸ್ವಾಪ್ರ/2011 -12 /5564. 
ಪ್ರಸ್ತಾವನೆ: 

- ಧಾರವಾಡ ಜಿಲ್ಲೆ ಮತ್ತು ತಾಲ್ಲೂಕು ಹುಲಿಕೇರಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹುಲಿಕೇರಿ ಗ್ರಾಮದ 
ಜಮೀನುಗಳಿಗೆ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ 
ಮಾಡುವಂತೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಮೇಲೆ ಓದಲಾದ ದಿನಾಂಕ 31/10/2011ರ ಪತ್ರದಲ್ಲಿ 
ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 20 / 2 /1979 
• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 03/11/1982. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಧನ ಪಡೆದ ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 
18(1) ರಡಿ ಧಾರವಾಡ ಹೆಚ್ಚುವರಿ ಸಿವಿಲ್ ( ಹಿರಿಯ ವಿಭಾಗ) ನ್ಯಾಯಾಲಯದಲ್ಲಿ ಎಲ್. ಎ. ಸಿ. ಪ್ರಕರಣ ಸಂಖ್ಯೆ:87/1997ನ್ನು ದಾಖಲಿಸಿದ್ದು , 
ನ್ಯಾಯಾಲಯವು ಪ್ರತಿ ಎಕರೆ ಜಮೀನಿಗೆ ರೂ .14 ,000/ - ಗಳಂತೆ ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನುಕೋಶವು ಅಭಿಪ್ರಾಯ ನೀಡಿದೆ. ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ : 
ಎಲ್ ಎಸಿ 

ವಿಸ್ತೀರ್ಣ 
ಕ್ರ. ಸಂ . 

ಸ. ನಂ . ಗ್ರಾಮ 

ಪರಿಹಾರ ಮೊತ್ತ ( ರೂ .ಗಳಲ್ಲಿ) 
ಸಂಖ್ಯೆ 

ಎ - ಗುಂ 
81 / 997 340 + 2 ಹುಲಿಕೇರಿ 4 - 02 

2,63110 - 00 
ಒಟ್ಟು 

2 , 63 , 110 - 00 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 171 ಭೂಸ್ವಾಹ 2011, ಬೆಂಗಳೂರು, ದಿನಾಂಕ 28ನೇ ಡಿಸೆಂಬರ್ 2012. 
ಧಾರವಾಡ ಜಿಲ್ಲೆ ಮತ್ತು ತಾಲ್ಲೂಕು ಹುಲಿಕೇರಿ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹುಲಿಕೇರಿ ಗ್ರಾಮಕ್ಕೆ ಸೇರಿದ 
344+ 2ರ ಸರ್ವೆ ನಂಬರ್‌ನ ಜಮೀನಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ . ಸಿ. ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೪೩ 


ರೂ .2,63 ,110 - 00ಗಳನ್ನು ( ಎರಡು ಲಕ್ಷದ ಅರವತ್ತೂರು ಸಾವಿರದ ಒಂದುನೂರ ಹತ್ತು ರೂ . ಗಳು ಮಾತ್ರ) ಪಾವತಿಸಲು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 
1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 -00 -800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ .2,63 ,110 /- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ 
ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10 / 0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ. 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR184 

ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕಿನ ಪುರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 

- ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ದಿನಾಂಕ 02 /07/ 2012ರ ಪತ್ರ ಸಂಖ್ಯೆ: ಮುಂ / ಸನೀ 

( ಉ ) ವ/ ಬಿಜೆಪಿ/ಭೂಸ್ವಾಪ್ರ /2012 -13/3839 . 
ಪ್ರಸ್ತಾವನೆ: 

ಕೊಪ್ಪಳ ಜಿಲ್ಲೆ , ಕುಷ್ಟಗಿ ತಾಲ್ಲೂಕಿನ ಮರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕನ್ನಾಳ ಮತ್ತು ಸಂಗನಾಳ ಗ್ರಾಮದ ಜಮೀನುಗಳಿಗೆ 
ಎಲ್.ಎ.ಸಿ. ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿದ ತೀರ್ಪಿನಂತೆ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ರೂ .1,96,819 - 00ಗಳನ್ನು ಬಿಡುಗಡೆ 
ಮಾಡುವಂತೆ ಕೋರಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 
ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿವೆ: 
• ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆ ದಿನಾಂಕ 27/02/2003. 

ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ರಚಿಸಿದ ದಿನಾಂಕ 06 /12 /2005 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಧನ ಪಡೆದ ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 
18(1) ರಡಿ ಕೊಪ್ಪಳ ಸಿವಿಲ್ ಜಡ್ಜ್ (ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್. ಎ . ಸಿ . ಪ್ರಕರಣಗಳನ್ನು ದಾಖಲಿಸಿ ನ್ಯಾಯಾಲಯದಿಂದ ಹೆಚ್ಚಿನ ಪರಿಹಾರ 
ಧನಕ್ಕೆ ಆದೇಶ ಪಡೆದುಕೊಂಡಿದೆ. ನ್ಯಾಯಾಲಯದ ತೀರ್ಪಿನಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪ್ರತಿ ಎಕರೆಗೆ ನಿಗದಿಪಡಿಸಿದ್ದ ರೂ .12 ,000/ - ಗಳಿಂದ ಪ್ರತಿ 
ಎಕರೆಗೆ ರೂ .1,08,000/- ಗಳಂತೆ ಹೆಚ್ಚಿಸಿ ಶಾಸನಬದ್ದ ಇತರೆ ಸವಲತ್ತುಗಳನ್ನು ನೀಡಲು ಆದೇಶಿಸಲಾಗಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು 
ಕಂದಾಯ ಇಲಾಖೆ ಕಾನೂನು ಕೋಶವು ಪತ್ರ ಸಂಖ್ಯೆ : ಆರ್‌ಡಿ 619 ಎಲ್‌ಸಿಜಿ 2009, ದಿನಾಂಕ 21 /05/2009ರಲ್ಲಿ ನಿರ್ಧಾರ ಕೈಗೊಂಡಿದೆ. ಅದರಂತೆ 
ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 
| ಕ್ರ ಸಂ | 

ಸ. ನಂ . ಗ್ರಾಮ 

ವಿಸ್ತೀರ್ಣ ಎ - ಗುಂ . | ಪರಿಹಾರ ಮೊತ್ತ ರೂ .ಗಳಲ್ಲಿ 
523 /2008 31 . ಕನ್ನಾಳ 0 - 11 

94407 
- 2 529 / 2008 _ 16 - 2 ಸಂಗನಾಳ 

0 - 12 

102412 
ಒಟ್ಟು 

196819 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 108 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ 09ನೇ ಜನವರಿ 2013. 
ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲ್ಲೂಕಿನ ಪುರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಕನ್ನಾಳ ಮತ್ತು ಸಂಗನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ 
ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಕೊಪ್ಪಳ ( ಹಿರಿಯ ಶ್ರೇಣಿ) ಸಿವಿಲ್ ನ್ಯಾಯಾಲಯವು ಎಲ್.ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ ಹಾಗೂ 


೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .1,96,819 /- ಗಳನ್ನು ಒಂದು ಲಕ್ಷದ ತೊಂಭತ್ತಾರು ಸಾವಿರದ 
ಎಂಟುನೂರ ಹತ್ತೊಂಭತ್ತು ರೂ . ಗಳು ಮಾತ್ರ) ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 
1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1 - 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಅನುದಾನದಿಂದ ರೂ1,96,819 /- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ 
ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರ ದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR .185 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲೆ, ಲಿಂಗಸುಗೂರ ತಾಲ್ಲೂಕು ನಾಗಾಲಾಪೂರ ಗ್ರಾಮದ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕಾಗಿ 

ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇಂ/ಸನೀ (ಉ ) ವ/ಬಿಜಾ/ 

ಭೂಸ್ವಾಪ್ರ/2012 - 13 / 3837 , ದಿನಾಂಕ 02 / 07/2012 
ಪ್ರಸ್ತಾವನೆ : 

ರಾಯಚೂರು ಜಿಲ್ಲೆ , ಲಿಂಗಸುಗೂರ ತಾಲ್ಲೂಕು ನಾಗಾಲಾಪೂರ ಗ್ರಾಮದ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಉಳಿಮೇಶ್ವರ ಮತ್ತು ಹಡಗಲಿ ಗ್ರಾಮಗಳ ಜಮೀನುಗಳ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 18(1) ರಡಿ ಲಿಂಗಸೂಗೂರ ಸಿವಿಲ್ ಜಡ್ಸ್ ( ಹಿರಿಯ 
ಶ್ರೇಣಿ) ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ಎಲ್. ಎ . ಸಿ. ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿದ ತೀರ್ಪಿನಂತೆ ಹೆಚ್ಚಿನ ಪರಿಹಾರ ಧನ ಪಾವತಿಸಲು 
ರೂ . 1511 ,449 - 00ಗಳನ್ನು ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ 
ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 18 /01/2004 

ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ರಚಿಸಿದ ದಿನಾಂಕ 29 /11 /2007. ಈ ಐತೀರ್ಪನ್ನು ಜಿಲ್ಲಾಧಿಕಾರಿಗಳು ದಿನಾಂಕ 
29/12 /2007ರಂದು ಅನುಮೋದಿಸಿದ್ದಾರೆ. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಧನ ಪಡೆದ ಭೂಮಾಲೀಕರು ಹೆಚ್ಚಿನ ಪರಿಹಾರ ಧನಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 
18 (1) ರಡಿ ಲಿಂಗಸುಗೂರ ಸಿವಿಲ್ ಜಡ್ಸ್ ( ಹಿರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ಎಲ್. ಎ .ಸಿ. ಪ್ರಕರಣ ಸಂಖ್ಯೆ:17/2009 ರಿಂದ 21/2009ರ 
ಪ್ರಕರಣಗಳಲ್ಲಿ ನ್ಯಾಯಾಲಯವು ದಿನಾಂಕ 30 /01 /2010ರಂದು, ಎಲ್. ಎ . ಸಿ.ಸಂಖ್ಯೆ:22 /2009ರ ಪ್ರಕರಣದಲ್ಲಿ ದಿನಾಂಕ 23 /03/2011ರಂದು ಹಾಗೂ 
ಎಲ್. ಎ. ಸಿ.ಸಂಖ್ಯೆ :23 /2009 ಮತ್ತು 24 /2009ರ ಪ್ರಕರಣಗಳಲ್ಲಿ ದಿನಾಂಕ 20/ 04 /2011ರಂದು ನೀಡಿದ ಆದೇಶಗಳಲ್ಲಿ ಪ್ರತಿ ಎಕರೆ ಜಮೀನಿಗೆ 
ರೂ . 81,600 / - ಗಳನ್ನು ನಿಗದಿಪಡಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಕೋಶವು ಪತ್ರ ಸಂಖ್ಯೆ: ಆರ್‌ಡಿ 
413 ಎಲ್ ಸಿಜಿ 2011 , ದಿನಾಂಕ 24 /01 /2011 , ಆರ್‌ಡಿ 526 ಎಲ್‌ಸಿಜಿ 2011, ಆರ್‌ಡಿ 527 ಎಲ್‌ಪಿಜಿ 2011 ಮತ್ತು ಆರ್‌ಡಿ 377 ಎಲ್‌ಸಿಜಿ 2011 , 
ದಿನಾಂಕ 02 /11/2012ರ ಪತ್ರಗಳಲ್ಲಿ ಅಭಿಪ್ರಾಯ ನೀಡಿದೆ. 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ : 
ಎಲ್ಎಸಿ ಸಂಖ್ಯೆ ಸ. ನಂ . 

ವಿಸ್ತೀರ್ಣ ಎ - ಗುಂ . | ಪರಿಹಾರ ಮೊತ್ತ ರೂ .ಗಳಲ್ಲಿ 
17 / 09 

27 /6 ಉಳಿಮೇಶ್ವರ 0 - 11 

48702 
18 / 09 

25 / 2 ಉಳಿಮೇಶ್ವರ 1 - 04 

193315 
19 / 09 26 / 2 ಉಳಿಮೇಶ್ವರ 0 - 20 

88143 
20 / 09 

27 / 4 ಉಳಿಮೇಶ್ವರ 0 - 14 

61849 
21 / 09 106 ಹಡಗಲಿ 3 - 00 

526356 


ಕ್ರ ಸಂ 


ಗ್ರಾಮ 


22 /09 


105 / 2 


ಹಡಗಲಿ 


2 - 00 


351069 


23 / 09 


27 /5 


ಉಳಿಮೇಶ್ವರ 


0 - 05 


22409 


ಭಾಗ ೧ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೪೫ 


24 / 09 23 / 2 ಉಳಿಮೇಶ್ವರ 1 - 10 

219606 
ಒಟ್ಟು 

1511449 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 109 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ 18ನೇ ಜನವರಿ 2013 . 
ರಾಯಚೂರು ಜಿಲ್ಲೆ, ಲಿಂಗಸುಗೂರ ತಾಲ್ಲೂಕು ನಾಗಾಲಾಪೂರ ಗ್ರಾಮದ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಉಳಿಮೇಶ್ವರ ಮತ್ತು ಹಡಗಲಿ ಗ್ರಾಮಗಳಿಗೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್. ಎ. ಸಿ. ಪ್ರಕರಣದಲ್ಲಿ 
ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಧನ ಮೊತ್ತ ರೂ .15, 11 ,449 - 00ಗಳನ್ನು 
( ಹದಿನೈದು ಲಕ್ಷದ ಹನ್ನೊಂದು ಸಾವಿರದ ನಾನೂರ ನಲವತ್ತೊಂಭತ್ತು ರೂ . ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2 . ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು . 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು . 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -800 -1 -00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕೇಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .15, 11 ,449 /- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

* ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR189 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 
ಜಲ ಸಂಪನ್ಮೂಲ ಸಚಿವಾಲಯ 
ಸಂಖ್ಯೆ: ಸನೀಇ 106 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ 15 - 01 -2013 

ಈ ತಿದ್ದುಪಡಿ 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 106 ಭೂಸ್ವಾಪ್ರ 2012ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದ ದಿನಾಂಕ 05ನೇ ಜನವರಿ 2012 ಎಂಬುದರ 
ಬದಲಾಗಿ ದಿನಾಂಕ 05ನೇ ಜನವರಿ 2013 ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR191 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ , ರಾಮದುರ್ಗ ತಾಲ್ಲೂಕು ನಾಗನೂರ ಗ್ರಾಮದ ಹದ್ದಿಯಲ್ಲಿ ಕೆರೆ ಕಾಲುವೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 

ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರ ಪತ್ರ ಸಂಖ್ಯೆ: ಮುಂ / ಸನೀ ( ಉ ) ವ/ ಬಿಜಾ/ಭೂಸ್ವಾಪ್ರ /2011 

12 / 4887, ದಿನಾಂಕ 21/ 09 /2011 . 
ಪ್ರಸ್ತಾವನೆ: 

ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕು ನಾಗನೂರ ಗ್ರಾಮದ ಹದ್ದಿಯಲ್ಲಿ ಕೆರೆ ಕಾಲುವೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ನಾಗನೂರ 
ಗ್ರಾಮದ ಜಮೀನುಗಳಿಗೆ ಎಲ್. ಎ . ಸಿ. ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ 
ಮೇಲೆ ಓದಲಾದ ದಿನಾಂಕ 21/ 09 /2011ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. 
ಭೂಸ್ವಾಧೀನ ಪ್ರಕ್ರಿಯೆಯ ವಿವರಗಳು ಕೆಳಕಂಡಂತಿದೆ: 

• ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರ ಅಧಿಸೂಚನೆಯನ್ನು ದಿನಾಂಕ 03 / 06 /1999ರಂದು ಹೊರಡಿಸಿದೆ. 
• ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ರಚಿಸಿದ ದಿನಾಂಕ 26 /02 /2001. 

ಭೂಸ್ವಾಧೀನಾಧಿಕಾರಿಗಳು ರಚಿಸಿದ ಐತೀರ್ಪಿನಂತೆ ಹಣ ಪಡೆದು, ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ರಾಮದುರ್ಗ 
ಸಿವಿಲ್ ನ್ಯಾಯಾಲಯ ( ಹಿರಿಯ ವಿಭಾಗದಲ್ಲಿ ಎಲ್. ಎ . ಸಿ. ಸಂಖ್ಯೆ:52 /2007, 53/ 2007 ಮತ್ತು 54/2007ನ್ನು ದಾಖಲಿಸಿದ್ದು, ಸಿವಿಲ್ ನ್ಯಾಯಾಲಯ 


೪೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


ಭಾಗ ೧ 


ದಿನಾಂಕ 29 /05/ 2008ರಂದು ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆಗೆ ರೂ .1, 04 ,000/ - ಗಳ ಬೆಲೆಯನ್ನು ನಿಗದಿಪಡಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ 
ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ - III ಇವರು ಪತ್ರ ಸಂಖ್ಯೆ : ಆರ್‌ಡಿ 628 ಎಲ್‌ಸಿಬಿ 2008 , ದಿನಾಂಕ 24 /02 / 2010ರಂದು 
ಅಭಿಪ್ರಾಯ ಪಟ್ಟಿದ್ದಾರೆ. ಪಾವತಿಸಬೇಕಾದ ಪರಿಹಾರ ಮೊತ್ತದ ವಿವರ ಕೆಳಕಂಡಂತಿದೆ: 


ಎಲ್‌ಎಸಿ 


ಕ್ರಸಂ. 


ನಾಗನೂರ ಗ್ರಾಮದ ಸ. ನಂ . | 


ವಿಸ್ತೀರ್ಣ 
ಎ - ಗುಂ - ಸಂ 


ಪರಿಹಾರ ಮೊತ್ತ 
ರೂ . ಗಳಲ್ಲಿ 


ಸಂಖ್ಯೆ 


52 / 2007 


_ 80 


0 - 08 - 15 


81592 


53 /2007 


52ಎ 


0 - 04 - 15 


48192 


3 


) 


54/2007 


610 


0 - 19 - 00 


188735 


ಒಟ್ಟು 

318519 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು, ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 150 ಭೂಸ್ವಾಹ 2011, ಬೆಂಗಳೂರು, ದಿನಾಂಕ 11ನೇ ಡಿಸೆಂಬರ್ 2012 . 
ಬೆಳಗಾಂ ಜಿಲ್ಲೆ, ರಾಮದುರ್ಗ ತಾಲ್ಲೂಕು ನಾಗನೂರ ಗ್ರಾಮದ ಹದ್ದಿಯಲ್ಲಿ ಕೆರೆ ಕಾಲುವೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ನಾಗನೂರ 
ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಸಿವಿಲ್ ನ್ಯಾಯಾಲಯವು ಎಲ್.ಎ . ಸಿ. ಪ್ರಕರಣಗಳಲ್ಲಿ ನೀಡಿರುವ ತೀರ್ಪಿನಂತೆ 
ರೂ .3,18,519 -00ಗಳನ್ನು (ಮೂರು ಲಕ್ಷದ ಹದಿನೆಂಟು ಸಾವಿರದ ಐನೂರ ಹತ್ತೊಂಭತ್ತು ರೂ .ಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3 . ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “ 4702 - 00 - 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕೇಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .3,18,519 /- ಗಳನ್ನು ಹಂಚಿಕೆ ಮಾಡಿ, ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010, ದಿನಾಂಕ 20 /10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR192 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: ಬೀದರ್ ಜಿಲ್ಲೆ ಮತ್ತು ತಾಲ್ಲೂಕಿನ ಅಷ್ಟೂರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: 1) ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ ವ್ಯವಹಾರದೊಂದಿಗೆ ಅಂತ್ಯಗೊಂಡಿರುವ ಪತ್ರ 

ಸಂಖ್ಯೆ: ಮುಇಂ/ ಸನೀ ( ಉ ) / ಬಿಜಾ/ ಭೂಸ್ವಾಪ್ರ /2012- 13/6634 , ದಿನಾಂಕ 10 / 2/ 2012 . 

2) ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ಬೀದರ್ ಇವರ ಪತ್ರ ದಿನಾಂಕ 15/ 01 /2013 . 
ಪ್ರಸ್ತಾವನೆ : 

ಬೀದರ್ ಜಿಲ್ಲೆ ಮತ್ತು ತಾಲ್ಲೂಕಿನ ಅಷ್ಟೂರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಮಿರ್ಜಾಪೂರ( ಟಿ) ಗ್ರಾಮದ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಕೋರಿ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ 
ಉತ್ತರ ವಲಯ , ಬಿಜಾಪುರ ಇವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ವಿವರಗಳು ಕೆಳಕಂಡಂತಿದೆ. 

• ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆಯನ್ನು ದಿನಾಂಕ 15/07/2004 ರಂದು ಹೊರಡಿಸಲಾಗಿದೆ. 

• ಭೂಸ್ವಾಧೀನಾಧಿಕಾರಿಗಳು ಐತೀರ್ಪು ರಚಿಸಿದ ದಿನಾಂಕ 30/06/2005. 
ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 

ರಿಯ ಶ್ರೇಣಿ) ನ್ಯಾಯಾಲಯದಲ್ಲಿ ಎಲ್. ಎ . ಸಿ. ಪ್ರಕರಣ ಸಂಖ್ಯೆ: 8 /06ನ್ನು ದಾಖಲಿಸಿದ್ದು , ಮಾನ್ಯ ನ್ಯಾಯಾಲಯವು 
ದಿನಾಂಕ 21/ 02 /2009ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ ಜಮೀನಿಗೆ ರೂ .4 ,35,600/ - ಗಳನ್ನು ನಿಗದಿಪಡಿಸಿ ಇತರೆ ಸವಲತ್ತುಗಳೊಂದಿಗೆ 
ಪಾವತಿಸುವಂತೆ ಆದೇಶಿಸಿದೆ . ಈ ಆದೇಶದ ವಿರುದ್ದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೀದರ್ ಹಾಗೂ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ 
ವಿಭಾಗ, ಬೀದರ್ ಇವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಂ .ಎಫ್. ಎ .ಸಂಖ್ಯೆ :30607/2011ನ್ನು ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು 
ದಿನಾಂಕ 02 /08 /2011ರಂದು ನೀಡಿದ ಆದೇಶದಲ್ಲಿ ಮೇಲ್ಮನವಿಯನ್ನು ವಜಾಗೊಳಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಾನೂನು, 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೪೭ 


ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ( ವ್ಯಾಜ್ಯಗಳು - 7) ಅಭಿಪ್ರಾಯ ಪಟ್ಟಿದೆ. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ 
ಜಡ್ಸ್ ನ್ಯಾಯಾಲಯ , ಬೀದರ್ ಇವರು ಬೀದರ್‌ ಸಣ್ಣ ನೀರಾವರಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್‌ರವರಿಗೆ ಅರೆಸ್ಟ್ ವಾರೆಂಟ್ 
ಜಾರಿಗೊಳಿಸಲಾಗುವುದೆಂದು ನೋಟೀಸ್ ಜಾರಿ ಮಾಡಿರುವುದರಿಂದ, ಪರಿಹಾರ ಮೊತ್ತದ ಶೇ .50ರಷ್ಟು ಮೊತ್ತವನ್ನು ಬಿಡುಗಡೆ ಮಾಡಬೇಕೆಂದು 
ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ವಿಭಾಗ, ಬೀದರ್ ಇವರು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಕೋರಿದ್ದಾರೆ. ಅದರಂತೆ ಪರಿಶೀಲಿಸಿ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ :ಸನೀಇ 10 ಭೂಸ್ವಾಹ 2011 , ಬೆಂಗಳೂರು, ದಿನಾಂಕ 19ನೇ ಜನವರಿ 2013. 
ಬೀದರ್ ಜಿಲ್ಲೆ ಮತ್ತು ತಾಲ್ಲೂಕಿನ ಅಷ್ಟೂರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡ ಮಿರ್ಜಾಪೂರ( ಟಿ) ಗ್ರಾಮದ ಜಮೀನುಗಳಿಗೆ ಸಿವಿಲ್ 
ನ್ಯಾಯಾಲಯವು ಎಲ್. ಎ . ಸಿ . ಪ್ರಕರಣದಲ್ಲಿ ನೀಡಿರುವ ತೀರ್ಪಿನಂತೆ ಪರಿಹಾರ ಮೊತ್ತದ ಶೇ .50ರಷ್ಟು ಅಂದರೆ ರೂ .67 ,02 , 671/ - ಗಳನ್ನು ( ಅರವತ್ತೇಳು 
ಲಕ್ಷದ ಎರಡು ಸಾವಿರದ ಆರುನೂರ ಎಪ್ಪತ್ತೊಂದು ರೂ . ಗಳು ಮಾತ್ರ) ಪಾವತಿಸಲು ಹಾಗೂ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರವು ಅನುಮೋದನೆ 
ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2 . ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3 . ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -800 -1 - 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ . 67,02,671/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010 , ದಿನಾಂಕ 20 /10 /l0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕ ಪ್ರತ್ಯಾಯೋಜನೆ ಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR193 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರ 

ಸಂಖ್ಯೆ : ಮುಇ೦ /ಸನೀ ( ಉ ) ವ/ ಬಿಜಾ /ಭೂಸ್ವಾಪ/2012 - 13 /5907 ದಿನಾಂಕ 31 /10 /2012 . 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮದ ಜಮೀನುಗಳಿಗೆ ಎಲ್.ಎ .ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11 /03/2004. 
- - ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01/ 07 /2005. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್. ಎ . ಸಿ . ಪ್ರಕರಣ ಸಂಖ್ಯೆ: 207 /2006ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 29 / 02 /2007ರಂದು ನೀಡಿದ ಆದೇಶದಲ್ಲಿ ಪ್ರತಿ 
ಎಕರೆ ರೂ .66,300/- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ 
ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ ಎಲ್.ಎ . ಸಿ. ಎ ಸಂಖ್ಯೆ:330/2010ಗಳನ್ನು ದಾಖಲಿಸಿದ್ದು, ಉಚ್ಚ ನ್ಯಾಯಾಲಯವು ದಿನಾಂಕ 
19 /11/2011ರಂದು ನೀಡಿದ ಆದೇಶದಲ್ಲಿ ರೂ .1, 71 ,280/ - ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ 
ಇಲಾಖೆಯ ಕಾನೂನು ಅಧಿಕಾರಿ - 3(ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ : ಆರ್‌ಡಿ 24 ಎಲ್‌ಸಿಜಿ 2012 , ದಿನಾಂಕ 16 / 06 /2012ರಂದು ಅಭಿಪ್ರಾಯ ನೀಡಿದೆ. 
ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


ಎಲ್ . ಎ . ಸಿ. 
ಸಂಖ್ಯೆ 


ಎಲ್‌ಎಸಿಎ 
ಸಂಖ್ಯೆ 


ಓಕಳಿ ಗ್ರಾಮದ ಸ. ನಂ . 


ವಿಸ್ತೀರ್ಣ 
ಎ - ಗುಂ 


ಪರಿಹಾರ ಮೊತ್ತ 
( ರೂ . ಗಳಲ್ಲಿ) 


ಸಂ . 


207 /2006 


| 


330 /2010 


55 / / 


2 - 11 


5 , 75 , 279 - 00 


ఒట్టు 


5 , 75 , 279 - 00 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 


೪೪೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 152 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಓಕಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 55 /1 /1ರ 
ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .5 ,75, 279 - 00ಗಳನ್ನು ( ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಎರಡುನೂರ ಎಪ್ಪತ್ತೊಂಭತ್ತ ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು . 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .5,75, 279 - 00/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2010, ದಿನಾಂಕ :20 / 0/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 


ಕೆ. ಸಿ. ಸಿದ್ದಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 210 

ಜಲಸಂಪನ್ಮೂಲ ಇಲಾಖೆ(ಸಣ್ಣ ನೀರಾವರಿ ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರ ಪತ್ರಸಂಖ್ಯೆ : ಮುಇ೦/ ಸನೀ ( ಉ ) ವ/ ಬಿಜಾ /ಭೂಸ್ವಾಪ್ರ/ 

2012 - 13/5644 ದಿನಾಂಕ 11 /10 /2012. 
ಪ್ರಸ್ತಾವನೆ: 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್. ಎ.ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ : 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 23 /06 /2005 . 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 17/10 /2006. 
ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ( ಹಿರಿಯ ಶ್ರೇಣಿ) 

ಕರಣ ಸಂಖ್ಯೆ :103 /07ನ್ನು ದಾಖಲಿಸಿದ್ದು , ನ್ಯಾಯಾಲಯವು ದಿನಾಂಕ 25 / 06 / 2010ರಂದು ನೀಡಿದ ಆದೇಶದಲ್ಲಿ ಪ್ರತಿ ಎಕರೆ 
ರೂ .1,29 ,665 /- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ 
3( ಎಲ್. ಎ . ಸಿ) ಇವರ ಪತ್ರ ಸಂಖ್ಯೆ : ಆರ್‌ಡಿ 933 ಎಲ್‌ಸಿಜಿ 2010, ದಿನಾಂಕ 28 /05 /2012ರಂದು ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ 
ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 


) 


ಎಲ್. ಎ . ಸಿ. 


ಓಕಳಿ ಗ್ರಾಮದ ಸ. ನಂ . 


ಇ 


ಸಂಖ್ಯೆ 


ವಿಸ್ತೀರ್ಣ 
ಎ - ಗುಂ 
2- 20 


ಪರಿಹಾರ ಮೊತ್ತ 
( ರೂ . ಗಳಲ್ಲಿ ) 


1 


| 


103 /2007 


| 


55 /5 


| 


| | 


7 , 88,463 - 00 


7 , 88 , 463 - 00 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

- ಸರ್ಕಾರಿ ಆದೇಶ ಸಂಖ್ಯೆ:ಸನೀಇ 156 ಭೂಸ್ವಾಪ 2012, ಬೆಂಗಳೂರು, ದಿನಾಂಕ: 19ನೇ ಜನವರಿ 2013 . 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 55/5ರ 
ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .7 ,88,463 - 00/ - ಗಳನ್ನು ( ಏಳು ಲಕ್ಷದ ಎಂಭತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೂರು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ:ಖೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೭, ೨೦೧೩ 


೪೪೯ 


2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702- 00 - 800 -1- 00 -ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲೀಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .7 ,88,463 - 00/- ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ:20/10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ , 

* ಕೆ. ಸಿ.ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . B . 212 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ: - ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಭೂಯ್ಯಾರ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ 

ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ . 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಂ /ಸನೀ (ಉ ) ವ/ ಬಿಜಾ/ಭೂಸ್ವಾಪ್ರ/ 

2012 - 13 / 6338 ದಿನಾಂಕ 24 /11 /2012. 
ಪ್ರಸ್ತಾವನೆ: 

- ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಭೂಯ್ಯಾರ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಅಂತಪನಾಳ ಗ್ರಾಮದ ಜಮೀನುಗಳಿಗೆ ಎಲ್. ಎ . ಸಿ . 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 13/01 /1994, 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 16 /06 /1995. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ ( ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್.ಎ . ಸಿ. ಪ್ರಕರಣ ಸಂಖ್ಯೆ: 1831998ನ್ನು ದಾಖಲಿಸಿದ್ದು , ಸಿವಿಲ್ ನ್ಯಾಯಾಲಯವು ದಿನಾಂಕ 25 /01/2002ರಂದು ನೀಡಿದ ಆದೇಶದಲ್ಲಿ 
ಪ್ರತಿ ಎಕರೆ ರೂ . 30 ,000 /- ಗಳನ್ನು ಒಣ ಭೂಮಿಗೆ ಹಾಗೂ ನೀರಾವರಿ ಜಮೀನಿಗೆ ರೂ .45,000/ - ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಸಿವಿಲ್ 
ನ್ಯಾಯಾಲಯದ ತೀರ್ಪಿಗೆ ತೃಪ್ತರಾಗದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಗುಲ್ಬರ್ಗಾ ಜಿಲ್ಲಾ ನ್ಯಾಯಾಲಯದಲ್ಲಿ ಮೇಲ್ಮನವಿ 
ಎಲ್. ಎ. ಸಿ.ಎ . ಪ್ರಕರಣ ಸಂಖ್ಯೆ: 328/2010ನ್ನು ದಾಖಲಿಸಿದ್ದು, ಜಿಲ್ಲಾ ನ್ಯಾಯಾಲಯವು ದಿನಾಂಕ 19/11/2011ರಂದು ನೀಡಿದ ಆದೇಶದಲ್ಲಿ ರೂ .74,700 / 
ಗಳನ್ನು ಒಣ ಭೂಮಿಗೆ ಹಾಗೂ ರೂ .112 ,350/ - ಗಳನ್ನು ನೀರಾವರಿ ಜಮೀನಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು 
ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ - 3( ಎಲ್. ಎ.ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 197 ಎಲ್‌ಸಿಜಿ 2012 , ದಿನಾಂಕ 02 /07 /2012ರಂದು 
ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ : 


ಸಂಖ್ಯೆ 


ಎಲ್. ಎ.ಸಿ. ಎಲ್‌ಎಸಿಎ ಭೂ೦ಯಾರ ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ ಗ್ರಾಮದ ಸ. ನಂ . ಎ - ಗುಂ 

( ರೂ . ಗಳಲ್ಲಿ) 
183 /1998 | 328/ 2010 

28 / 2 5 - 00 ( ತಿ) 

18,57, 817 - 00 
3 - 20 ( ಆ) 
- ಒಟ್ಟು 

_ 18 ,57 ,817 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 158 ಭೂಸ್ವಾಪ್ರ 2012, ಬೆಂಗಳೂರು, ದಿನಾಂಕ 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಭೂಂಯಾರ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಅಂತಪನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 
28 /2 ಜಮೀನಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ ಮೊತ್ತ 
ರೂ .18,57, 817 - 00ಗಳನ್ನು ( ಹದಿನೆಂಟು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರ ಹದಿನೇಳು ರೂಪಾಯಿಗಳು ಮಾತ್ರ) ಪಾವತಿಸಲು ಸರ್ಕಾರವು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ , ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 


೪೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ಈ ವೆಚ್ಚವನ್ನು 2012 - 13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 - 800 - 1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕ್ಲಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .18,57 ,817 / - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ಪಿ 2010 , ದಿನಾಂಕ:20 /10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ.ಸಿದ್ದಪ್ಪ 
PR . 219 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 

ಜಲ ಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ 

ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ: ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ: ಮುಇಂ/ಸನೀ (ಉ ) ವ/ಬಿಜಾ/ಭೂಸ್ವಾಪ್ರ / 

- 2012 - 13/5645 ದಿನಾಂಕ 11 / 0 /2012 . 
ಪ್ರಸ್ತಾವನೆ : 

ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮದ ಜಮೀನುಗಳಿಗೆ ಎಲ್. ಎ. ಸಿ. 
ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರಧನ ಪಾವತಿಸಲು ಅನುದಾನ ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಮುಖ್ಯ 
ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ಇವರು ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ 
ಪ್ರಕ್ರಿಯೆಯ ವಿವರಗಳು ಈ ಕೆಳಕಂಡಂತಿದೆ: 

- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆ ಹೊರಡಿಸಿದ ದಿನಾಂಕ 11 /03 / 2004. 
- ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯಡಿಯಲ್ಲಿ ಭೂಸ್ವಾಧೀನಾಧಿಕಾರಿಗಳು ಪರಿಹಾರ ಧನದ ಐತೀರ್ಪು ಘೋಷಿಸಿದ ದಿನಾಂಕ 01 / 07 /2005. 

ಭೂಸ್ವಾಧೀನಾಧಿಕಾರಿಗಳ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯ (ಹಿರಿಯ ಶ್ರೇಣಿ) 
ಗುಲ್ಬರ್ಗಾ ಇಲ್ಲಿ ಎಲ್. ಎ . ಸಿ. ಪ್ರಕರಣ ಸಂಖ್ಯೆ :210/2006ನ್ನು ದಾಖಲಿಸಿದ್ದು, ನ್ಯಾಯಾಲಯವು ದಿನಾಂಕ 25 /06/ 2010ರಂದು ನೀಡಿದ ಆದೇಶದಲ್ಲಿ ಪ್ರತಿ 
ಎಕರೆ ರೂ .1,29 ,665 /- ಗಳನ್ನು ನಿಗದಿಪಡಿಸಿ ಆದೇಶಿಸಿದೆ. ಈ ಆದೇಶದ ವಿರುದ್ದ ಮೇಲ್ಮನವಿ ಸಲ್ಲಿಸದಿರಲು ಕಂದಾಯ ಇಲಾಖೆಯ ಕಾನೂನು ಅಧಿಕಾರಿ 
3(ಎಲ್. ಎ. ಸಿ) ಇವರ ಪತ್ರ ಸಂಖ್ಯೆ: ಆರ್‌ಡಿ 944 ಎಲ್‌ಸಿಜಿ 2010 , ದಿನಾಂಕ 28/05/2012ರಂದು ಅಭಿಪ್ರಾಯ ನೀಡಿದೆ. ನ್ಯಾಯಾಲಯವು ಹೆಚ್ಚಿನ 
ಪರಿಹಾರಕ್ಕೆ ತೀರ್ಪು ನೀಡಿರುವ ಪ್ರಕರಣಗಳ ವಿವರ ಕೆಳಕಂಡಂತಿದೆ: 

ಕ್ರ. ಸಂ . | ಎಲ್.ಎ.ಸಿ. ಸಂಖ್ಯೆ | ಓಕಳಿ ಗ್ರಾಮದ ಸ. ನಂ . | ವಿಸ್ತೀರ್ಣ ಎ - ಗುಂ ಪರಿಹಾರ ಮೊತ್ತ ( ರೂ . ಗಳಲ್ಲಿ) 
1 | 210 /2006 

55 / 4 / 7 2 - 22 

8 ,49 ,006 - 00 
2 | 211 / 2006 

2 - 05 

7 , 07 ,588 - 00 
ಒಟ್ಟು | 

15 , 56 ,594 - 00 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 157 ಭೂಸ್ವಾಪ್ರ 2012 , ಬೆಂಗಳೂರು, ದಿನಾಂಕ: 19ನೇ ಜನವರಿ 2013. 
ಗುಲ್ಬರ್ಗಾ ಜಿಲ್ಲೆ ಮತ್ತು ತಾಲ್ಲೂಕು ಓಕಳಿ ಕೆರೆಗಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ವರನಾಳ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸರ್ವೆ ನಂಬರ್ 55 / 4 /7 
ಹಾಗೂ 56ರ ಜಮೀನುಗಳಿಗೆ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ ಹಾಗೂ ಭೂಸ್ವಾಧೀನ ಕಾಯ್ದೆಯಲ್ಲಿಯ ಸೂಚನೆಗಳಂತೆ ಲೆಕ್ಕಾಹಾಕಿದ ಪರಿಹಾರ 
ಮೊತ್ತ ರೂ .15,56 ,594 .00/- ಗಳನ್ನು ( ಹದಿನೈದು ಲಕ್ಷದ ಐವತ್ತಾರು ಸಾವಿರದ ಐದುನೂರ ತೊಂಭತ್ನಾಲ್ಕು ರೂಪಾಯಿಗಳು ಮಾತ್ರ) ಪಾವತಿಸಲು 
ಸರ್ಕಾರವು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತ: ಖ್ಯೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 

ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2012 -13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702 - 00 -800 -1- 00 - ಭೂಸ್ವಾಧೀನ ವೆಚ್ಚಗಳು ಮತ್ತು ಕೇಂಗಳು - ಇತ್ಯರ್ಥ 
132 ಬಂಡವಾಳ ವೆಚ್ಚಗಳು ” ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ ರೂ .15,56,594.00/ - ಗಳನ್ನು ಹಂಚಿಕೆ ಮಾಡಿ ಬಿಡುಗಡೆ ಮಾಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್ ಪಿ 2010, ದಿನಾಂಕ:20 /10 /10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರಮತ್ತು ಅವರ ಹೆಸರಿನಲ್ಲಿ, 

ಕೆ.ಸಿ.ಸಿದ್ದಪ್ಪ 
P R . 220 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ( ಸಣ್ಣ ನೀರಾವರಿ) 


56 


ಸಡಲೇ ಕ್ರಮ ಕೈಗೊಳ್ಳನವೆಚ್ಚಗಳು ಮಾಡಿದೆ. 


ವಣೆಯಾಗದಿದ್ದಲ್ಲಿ, ಸಂಬಂಧಿ 


ಎಣೆ ಬಗ್ಗೆ ಕೂಡಲೇ ಕಮಕ 


ರಾಲಿನ ಆಯವ್ಯಯದ ಆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


೪೫೧ 


ಒಳಾಡಳಿತ ಸಚಿವಾಲಯ 


ವಿಷಯ : 
ಓದಲಾಗಿದೆ: 


ನ್ಯಾಯಮೂರ್ತಿ ಶ್ರೀ ಆರ್. ಜಿ. ವೈದ್ಯನಾಥ ವಿಚಾರಣಾ ಆಯೋಗಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ . 
1. ಅಧಿಸೂಚನೆ ಸಂಖ್ಯೆ:ಹೆಚ್‌ಡಿ 4 ಪಿಸಿಇ 2012 ದಿನಾಂಕ 09 /03 /2012. 
2. ಸರ್ಕಾರದ ಆದೇಶ ಸಂಖ್ಯೆ:ಹೆಚ್‌ಡಿ 4 ಪಿಸಿಇ 2012 ( ಭಾಗ -4) ದಿನಾಂಕ: 04 /10 /2012. 

ಕಾರ್ಯದರ್ಶಿ , ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ ವಿಚಾರಣಾ ಆಯೋಗರವರ ಪತ್ರ ಸಂಖ್ಯೆ: 
ಆರ್‌ಜಿವಿಸಿ ನಂ .165 /2012 , ದಿನಾಂಕ : 18 /12 /2012. 


೧ 


ಪ್ರಸ್ತಾವನೆ : 


ಮೇಲೆ (1)ರಲ್ಲಿ ಓದಲಾದ ಅಧಿಸೂಚನೆ ದಿನಾಂಕ:02 /03 /2012ರಂದು ಸಿಟಿ ಸಿವಿಲ್ ನ್ಯಾಯಾಲಯ , ಬೆಂಗಳೂರು ಇಲ್ಲಿ ವಕೀಲರು, ಮಾಧ್ಯಮ 
ಪ್ರತಿನಿಧಿಗಳು ಮತ್ತು ಪೊಲೀಸರ ನಡುವೆ ನಡೆದ ಘರ್ಷಣೆಯ ಕುರಿತು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ನ್ಯಾಯಮೂರ್ತಿ ಶ್ರೀ ಆರ್. ಜಿ.ವೈದ್ಯನಾಥ, ನಿವೃತ್ತ 
ನ್ಯಾಯಾಧೀಶರು ಇವರ ನೇತೃತ್ವದಲ್ಲಿ ಏಕ ಸದಸ್ಯ ವಿಚಾರಣಾ ಆಯೋಗವನ್ನು ರಚಿಸಲಾಗಿದೆ. ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 
ನ್ಯಾಯಮೂರ್ತಿ ಶ್ರೀ ಆರ್. ಜಿ.ವೈದ್ಯನಾಥ ವಿಚಾರಣಾ ಆಯೋಗದವರು ಸದರಿ ಆಯೋಗದ ಸಹಾಯಕ ಸಿಬ್ಬಂದಿಯ ವೇತನ ಪ್ರಾಸಂಗಿಕ ಖರ್ಚು - ವೆಚ್ಚ 
ಹಾಗೂ ಲೇಖನ ಸಾಮಗ್ರಿಗಳು ಮತ್ತು ಇತರೆ ಸಾಮಗ್ರಿಗಳನ್ನು ಖರೀದಿಸಲು ಅನುಕೂಲವಾಗುವಂತೆ 120,00,000/ - (ರೂಪಾಯಿ ಇಪ್ಪತ್ತು ಲಕ್ಷಗಳು 
ಮಾತ್ರ) ಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಮೇಲೆ ( 3) ರಲ್ಲಿ ಓದಲಾದ ಪತ್ರದಲ್ಲಿ ಕಾರ್ಯದರ್ಶಿ ನ್ಯಾಯಮೂರ್ತಿ ಆರ್. ಜಿ. ವೈದ್ಯನಾಥ ವಿಚಾರಣಾ ಆಯೋಗ 
ಅವರು ಆಯೋಗವು ಮಾರ್ಚ್ - 2013ರವರೆಗೆ ಸಾಕ್ಷಿದಾರರಿಗೆ ಬಾಟ , ಪ್ರಯಾಣ ಭತ್ಯೆ ಮತ್ತು ನ್ಯಾಯಾಧೀಶರ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಯವರ 
ಸಂಬಳ , ವಕೀಲರ ಶುಲ್ಕ , ಲಾ ಬುಕ್‌ಗಳನ್ನು ಖರೀದಿಸಲು, ಕಂಪ್ಯೂಟರ್‌ಗಳ ರಿಪೇರಿ, ಇತರೆ ಪ್ರಾಸಂಗಿಕ ಖರ್ಚು - ವೆಚ್ಚಗಳಿಗಾಗಿ ಹೆಚ್ಚುವರಿ ಕ25,00 ,000/ 
(ರೂಪಾಯಿ ಇಪ್ಪತೈದು ಲಕ್ಷಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿದೆ. ಆದ್ದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಹೆಚ್‌ಡಿ 4 ಪಿಸಿಇ 2012 ( ಭಾಗ - 4) ಬೆಂಗಳೂರು ದಿನಾಂಕ: 01 / 01 /2013 
ನ್ಯಾಯಮೂರ್ತಿ ಶ್ರೀ ಆರ್. ಜಿ . ವೈದ್ಯನಾಥ, ವಿಚಾರಣಾ ಆಯೋಗಕ್ಕೆ ಸಹಾಯಕ ಸಿಬ್ಬಂದಿಯ ವೇತನ, ಪ್ರಾಸಂಗಿಕ ಖರ್ಚು - ವೆಚ್ಚ ಹಾಗೂ 
ಲೇಖನ ಸಾಮಗ್ರಿಗಳು ಮತ್ತು ಇತರೆ ಸಾಮಾಗ್ರಿಗಳನ್ನು ಖರೀದಿಸಲು ಅನುಕೂಲವಾಗುವಂತೆ 2012 - 2013ನೇ ಸಾಲಿಗೆ Ri0 ,00,000 / - (ರೂಪಾಯಿ ಹತ್ತು 
ಲಕ್ಷಗಳು ಮಾತ್ರ) ಗಳನ್ನು ಲೆಕ್ಕ ಶೀರ್ಷಿಕೆ " 2070 - 00- 105 - 0 - 02 - 059 ಇತರ ವಿಚಾರಣಾ ಆಯೋಗ" ಅಡಿಯಲ್ಲಿ ಭರಿಸುವಂತೆ ಹೆಚ್ಚುವರಿ ಅನುದಾನವನ್ನು 
ಸರ್ಕಾರವು ಬಿಡುಗಡೆ ಮಾಡಿದೆ. 

ಸದರಿ ಆಯೋಗದ ಕಾರ್ಯದರ್ಶಿಯವರು ಹಣವನ್ನು ಹಿಂತೆಗೆಯುವ ಮತ್ತು ವಿತರಿಸುವ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವರು . 

ಸರ್ಕಾರದ ಆದೇಶ ಸಂಖ್ಯೆ :ಎಫ್‌ಡಿ 1 ಟಿಎಫ್ ಪಿ 96 ದಿನಾಂಕ 10 /07 /1996ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ನೀಡಿರುವ ಅಧಿಕಾರ 
ಪ್ರತ್ಯಾಯೋಜನೆ ರೀತ್ಯಾ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ ವೈ .ಕೆ. 
P . R . 21 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ) 
ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಎನ್ . ಹೆಚ್ . ರಾಜಶೇಖರ್ , ಪಿ .ಎಸ್. ಐ ., ದಾವಣಗೆರೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ ಪರಿಷ್ಕರಣ ಮೇಲ್ಮನವಿ ಕುರಿತು 

ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಚಿತ್ರದುರ್ಗ , ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ(2 ) 

ಪಿಆರ್ / 2410 ( ಓ . ಬಿ . ಸಂಖ್ಯೆ : 279/ 11 -12 ) ದಿನಾಂಕ: 12 -10 - 2011 . 
2 . ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ, ಇವರ ಆದೇಶ 

ಸಂಖ್ಯೆ : 45 / ಅಪೀಲು/ ಸಿಬ್ಬಂದಿ - 2 /2011 -12 ( ಓಬಿ. ಸಂಖ್ಯೆ : 16 / 2012 - 13) ದಿನಾಂಕ:20 - 4 - 2012. 
3. ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 11 -7 - 2012 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು( 2 )/21/ 

2012 /13 ದಿನಾಂಕ: 24 - 8 - 2012 

5 . ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 123 ಸಿಎನ್‌ಎಸ್ 2012 ದಿನಾಂಕ:07 - 11 - 2012 
ಪ್ರಸ್ತಾವನೆ: 

- ಶ್ರೀ ಎನ್.ಹೆಚ್. ರಾಜಶೇಖರ್, ಇವರು ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪಿ.ಎಸ್. ಐ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತೆ ಮತ್ತು ಉದಾಸೀನತೆಯನ್ನು ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


೪೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


ದೋಷಾರೋಪಣೆ: - 

" ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿಯಾಗಿ ಭರಮಸಾಗರ 
ಠಾಣೆ ಮೊ . ಸಂ . 215/08, ಸಿಸಿ. ನಂ . 1602 /08ರಲ್ಲಿ ಪ್ರಕರಣದಲ್ಲಿ 1ನೇ ಜೆ. ಎಂ .ಎಫ್. ಸಿ. ನ್ಯಾಯಾಲಯ ಚಿತ್ರದುರ್ಗದಿಂದ 

ಬಾರಿ ನೀಡಿದ ವಾರಂಟ್‌ಗಳನ್ನು ಸಾಕ್ಷಿದಾರರುಗಳಿಗೆ ಜಾರಿ ಮಾಡಲು ವಿಫಲರಾಗಿ ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತೆ ಮತ್ತು 
ಉದಾಸೀನತೆ ಪ್ರದರ್ಶಿಸಿದ ಬಗ್ಗೆ." 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, 
ಚಿತ್ರದುರ್ಗ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 12 -10 - 2011ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ಡಿಯನ್ನು ಭವಿಷ್ಯದ ಬಡ್ತಿಗೆ ಪರಿಣಾಮ ಬೀರದಂತೆ ಒಂದು ವರ್ಷ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಪೂರ್ವ ವಲಯ , ದಾವಣಗೆರೆ , ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 20 - 4 -2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು 
ಪರಿಗಣಿಸಿ, ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶ: ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಣ 73 ಪೊಸಿಅ 2012 ಬೆಂಗಳೂರು, ದಿನಾಂಕ: 08 - 11 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎನ್.ಹೆಚ್. ರಾಜಶೇಖರ್, ಪಿ.ಎಸ್. ಐ., ದಾವಣಗೆರೆ, ಇವರ ಪರಿಷ್ಕರಣ ಮೇಲ್ಮನವಿಯನ್ನು ಭಾಗಶ : 
ಪುರಸ್ಕರಿಸಿ ಶಿಸ್ತು ಪ್ರಾಧಿಕಾರದ ದಿನಾಂಕ: 12 - 10 - 2011ರ ಆದೇಶವನ್ನು ಮಾರ್ಪಡಿಸಿ ವಾಗ್ದಂಡನೆಯನ್ನು ವಿಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ , 
PR - 29 

ಸರ್ಕಾರಿ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ, (ಪೋಲೀಸ್ ಸೇವೆಗಳು ) 


REVENUE SECRETARIAT 
Subject:- Constitution of a High Level Committee under the Chairmanship of Chief Secretary to Government to monitor, 

protect and to prevent encroachmentof Government lands – reg . 

READ : Observations of the Hon ble High Court of Karnataka in W . P. No.12249/ 2003 on 13 -08 -2012 and 17- 08- 2012. 
PREAMBLE : 

Government constituted a Joint Legislative Committee headed by Sri A .T. Ramaswamy, to study the encroachment of 
Government lands in and around Bangalore . The Committee submitted its report in two installments on 21- 12 - 2006 and 12 -07 -2007 
respectively . 

2. A Task Force was also constituted on 19 -09 - 2009 under the Charimanship fo Sri V . Balasubramanyam , Retired Additional 
Chief Secretary to study encroachments on government lands all over the state . The Task Force gave its report on 04 -07 - 2011. To 
implement the recommendations of the Task Force , independent committees for Revenue, Forest and Urban Development Department 
were constituted under the charimanship of Departmental Secretaries . 

3. The Karnataka Public Land Corporation Ltd was constituted on 28 -08 -2008 , with an objective of preserving and protecting 
the Government lands besides preventing further encroachment. 

4 . To further consolidate the process of protection of Government lands , it is decided to constitute a High Level Committee 
headed by the Chief Secretary to Government. Hence , the following order. 


GOVERNMENT ORDER NO . RD 609 LGB 2012 , BANGALORE DATED : 03-01- 2013 


In the circumstances explained above, Government are pleased to constitute a High Level Committee to monitor the progress 
in eviction of encroachments and to protect the Government lands : 
The Chief Secretary to Government 

Chairman 
The Principal Secretary to Government, Revenue Department Member 
The Principal Secretary to Government, Finance Department Member 


r|N|೧ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭ , ೨೦೧೩ 


೪೫೩ 


Member 


Member 


The Principal Secretary to Government, Forest, Ecology and 
Environment Department 
The Principal Secretary to Government, Urban Development 
Department 
The Principal Secretary to Government, Law , Justice and Human 
Rights Department 
The Secretary , UPOR 
The Commissioner, Survey Settlement. 
The Managing Director, Karnataka Public Lands Corporation 
The Director, Bhoomi. 


Member 


Member 


Member 


Member 


Member 
Secretary 


The Committee would review the progress periodically from time to time on : 

a . Indexing , cataloging and scanning of land grant records 
b . Measures to prevent further encroachment of Government lands . 
C. Monitor the criminal proceedings against land grabbers . 
d . Formulate a land policy for the state . 


The actiont taken report on the above issues shall be placed before the Cabinet once in a quarter. 


BY ORDER AND IN THE NAME OF THE 
GOVERNOR OF KARNATAKA 

M .D . Ravindranath , 
Additional Secretary to Government 

Revenue Department 


P . R , 41, 


PERSONNEL AND ADMINISTRATIVE REFORMS SECRETARIAT 

ADDENDUM 
No . DPAR 137 HGG 2012, Bangalore , dated : 03 - 01 - 2013 


In the guidelines governing the extension of State Hospitality to the visiting dignitaries appended to the Government 
Order No. DPAR 554 HGG 2005 , dated : 22 -04 - 2006 & Addendum No. DPAR 14 HGG 2010 , dated 31-03 - 2010 , under the 
heading when they visit the State on official duty State Guests after the words Chairperson , Armed Forces Tribunal, New 
Delhi appearing in Sl. No . 24 (t) at para 3 (a ), the following shall be insterted . 

24 (u ) Upa Lokayukta of other States . 

(v ) Election Commissioners of other States in India . 


By Order and in the name of the Governor of Karnataka , 


PADMARAJU, 
Under Secretary to Government, 
D .P .A . R . ( STATE PROTOCAL ) 


P . R . 48 


ಕಂದಾಯ ಸಚಿವಾಲಯ 
ವಿಷಯ : ಸ್ವಾಮಿ ನಿರ್ಭಯಾನಂದ ಸರಸ್ವತಿ, ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ , ರಾಯಚೂರು ಇವರಿಗೆ 

ರಾಯಚೂರು ಜಿಲ್ಲೆ, ರಾಯಚೂರು ತಾಲ್ಲೂಕಿನ ರಾಯಚೂರು ಗ್ರಾಮದ ಸರ್ವೆ ನಂ . 1192ರಲ್ಲಿನ ಜಮೀನು 

ಮಂಜೂರು ಮಾಡುವ ಬಗ್ಗೆ 
ಓದಲಾಗಿದೆ: ಜಿಲ್ಲಾಧಿಕಾರಿ , ರಾಯಚೂರು ಇವರ ಪತ್ರ ಸಂಖ್ಯೆ : ಕಂ . ಭೂಮಿ/ , 2012 - 13/121, ದಿನಾಂಕ: 30 - 04 - 2012 


ಪ್ರಸ್ತಾವನೆ: 

ಸ್ವಾಮಿ ನಿರ್ಭಯಾನಂದ ಸರಸ್ವತಿ, ಅಧ್ಯಕ್ಷರು, ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ( ರಿ), ರಾಯಚೂರು ಇವರು ದಿನಾಂಕ: 
07 - 04 - 2012ರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರಾಯಚೂರು ಜಿಲ್ಲೆ , ರಾಯಚೂರು ತಾಲ್ಲೂಕು, ರಾಯಚೂರು ಗ್ರಾಮದ ಗಾಯರಾಣ ಜಮೀನು ಸರ್ವೆ 
ನಂ . 1192ರಲ್ಲಿನ 40 - 00 ಎಕರೆ ಜಮೀನನ್ನು ತಮ್ಮ ಸಂಸ್ಥೆಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಪುನರುತ್ಥಾನದ ಉದ್ದೇಶಕ್ಕಾಗಿ ಮಂಜೂರು ಮಾಡುವಂತೆ 
ಕೋರಿದ್ದಾರೆ. 


೪೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


( ) MY 


- VVVVVVVV 491116 ( 91 


ನಾಟ 


ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರಂತೆ, ಜಿಲ್ಲಾಧಿಕಾರಿ , ರಾಯಚೂರು ಜಿಲ್ಲೆ, ರಾಯಚೂರು ಇವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಿ 
ರಾಯಚೂರು ಗ್ರಾಮದ ಸರ್ಕಾರಿ ಗಾಯರಾಣ ಜಮೀನಿನ ಸರ್ವೆ ನಂ . 1192ರಲ್ಲಿನ ಸಮಗ್ರ ವಿಸ್ತೀರ್ಣ 49 ಎಕರೆ 36 ಗುಂಟೆ ಜಮೀನಿನ ಪೈಕಿ ನಿಖರವಾಗಿ 
ಲಭ್ಯವಾಗುವ ವಿಸ್ತೀರ್ಣ 36 ಎಕರೆ 36 ಗುಂಟೆ ಜಮೀನನ್ನು ಸ್ವಾಮಿ ನಿರ್ಭಯಾನಂದ ಸರಸ್ವತಿ, ಅಧ್ಯಕ್ಷರು, ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ( ರಿ) 
ರಾಯಚೂರು ಇವರ ಸಂಸ್ಥೆಗೆ ಮಂಜೂರು ಮಾಡಲು ಪೂರಕ ದಾಖಲೆಗಳನ್ನು ಕಳುಹಿಸಿದ್ದಾರೆ . 

ಪ್ರಸ್ತಾವನೆ ದಾಖಲೆಗಳನ್ನು ಪರಿಶೀಲಿಸಲಾಗಿ ರಾಯಚೂರು ಗ್ರಾಮದ ಸರ್ಕಾರಿ ಗಾಯರಾಣ ಜಮೀನಿನ ಸರ್ವೆ ನಂ . 1192ರಲ್ಲಿ ಒಟ್ಟು ವಿಸ್ತೀರ್ಣ 49 
ಎಕರೆ 36 ಗುಂಟೆ ಜಮೀನು ಇರುತ್ತದೆ . ಸದರಿ ಜಮೀನಿನ ಪೈಕಿ ರಾಯಚೂರು ವಿಜ್ಞಾನ ಕೇಂದ್ರಕ್ಕೆ ವಿಸ್ತೀರ್ಣ 10 ಎಕರೆ 10 ಗುಂಟೆ ಹಾಗೂ ಜಿಲ್ಲಾ 
ಬಾಲಭವನ ನಿರ್ಮಾಣಕ್ಕೆ ವಿಸ್ತೀರ್ಣ 3 - 00 ಎಕರೆ ಗುತ್ತಿಗೆ ನೀಡಲಾಗಿರುತ್ತದೆ. ಇದಲ್ಲದೆ ಸಮಗ್ರ ವಿಸ್ತೀರ್ಣ 49 ಎಕರೆ 36 ಗುಂಟೆ ಜಮೀನಿನಲ್ಲಿ ವಿಸ್ತೀರ್ಣ 
16 ಎಕರೆ 36 ಗುಂಟೆ ಹಾಸು ಬಂಡೆ ತರಹ ಚಿಕ್ಕದಾದ ಗುಡ್ಡ ಇರುತ್ತದೆ. ಇದರ ನಿವ್ವಳ ವಿಸ್ತೀರ್ಣ 20 - 00 ಎಕರೆ, ಒಟ್ಟು ಕ್ರೋಢೀಕರಿಸಿದ ವಿಸ್ತೀರ್ಣ 36 
ಎಕರೆ 36 ಗುಂಟೆ ಜಮೀನು ಲಭ್ಯವಾಗುತ್ತಿದ್ದು , ಸದರಿ ಜಮೀನನ್ನು ಮೇಲ್ಕಂಡ ಧಾರ್ಮಿಕ ದತ್ತಿ ಸಂಸ್ಥೆಗೆ ( Religious and Charitable Trust/Institution) 
ಮಂಜೂರು ಮಾಡುವುದರ ಬಗ್ಗೆ ಪರಿಗಣಿಸುವಂತೆ ಈ ಕೆಳಗಿನ 8 ದಾಖಲೆಗಳನ್ನು ಸಲ್ಲಿಸಿರುತ್ತಾರೆ. 

(1) ನಿಗಧಿತ ನಮೂನೆಯಲ್ಲಿ ಚೆಕ್ ಮೆಮೋ 
(2) ಪ್ರಸ್ತಾಪಿಕ ಜಮೀನಿನ ಪಹಣಿ ಪತ್ರಿಕೆ 
(3) ಸ್ಕೆಚ್ ನಕಾಶೆ 
(4) ಸಂಸ್ಥೆಯ ಬೇಡಿಕೆ ಪತ್ರ 
(5) ಸಂಸ್ಥೆಯ ನೋಂದಣಿ ಪತ್ರ 

ಯ 2006 - 07 ರಿಂದ 2011 - 12 ( 01 - 04 - 2007 ರಿಂದ 12 - 04 - 2012) ರವರೆಗೆ 5 ವರ್ಷದ ಆಡಿಟ್ ವರದಿ. 
( 7) ಸಂಸ್ಥೆಯ ಕಾರ್ಯನಿರ್ವಾಹಕ ಸದಸ್ಯರ ಯಾದಿ ಮತ್ತು ವಾರ್ಷಿಕ ವರದಿಗಳು. 
(8) ಉಪನೋಂದಣಾಧಿಕಾರಿ ರಾಯಚೂರು ಇವರ 3 ವರ್ಷಗಳ ಜಮೀನು ಮಾರಾಟ 

ಅಂಕಿ - ಅಂಶಗಳು ಹಾಗೂ ಗೈಡನ್ ವ್ಯಾಲ್ಯೂ ವಿವರಗಳು. 
ಕರ್ನಾಟಕ ಭೂ ಕಂದಾಯ ನಿಯಮಾವಳಿಗಳು 1966ರ ನಿಯಮ 97(1) ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ 100 ಜಾನುವಾರುಗಳಿಗೆ 30 - 00 ಎಕರೆ 
ವಿಸ್ತೀರ್ಣದಂತೆ ರಾಯಚೂರು ಪಟ್ಟಣದ ಜಾನುವಾರುಗಳ ಸಂಖ್ಯೆ : 2778 ಇದ್ದು ಈ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ 834.00 ಎಕರೆ 
ಗಾಯರಾಣ ಜಮೀನಿನ ಅವಶ್ಯಕತೆ ಇರುತ್ತದೆ. ಅವಶ್ಯಕತೆಗೆ ಅನುಗುಣವಾಗಿ ರಾಯಚೂರು ಗ್ರಾಮದಲ್ಲಿ ಲಭ್ಯವಿರುವ ಗಾಯರಾಣ ಜಮೀನಿನ ವಿಸ್ತೀರ್ಣ 
943 - 35 ಎಕರೆ . 

ಈ ಸಂಸ್ಥೆಯು ಧಾರ್ಮಿಕ ದತ್ತಿ ಸಂಸ್ಥೆಯೆಂದು ನೋಂದಾಯಿಸಲ್ಪಟ್ಟಿರುತ್ತದೆ. ಈ ಸಂಸ್ಥೆಯವರು ಸಲ್ಲಿಸಿದ 2006 - 07 ರಿಂದ 2011 -12ರವರೆಗಿನ 5 
ವರ್ಷದ ಆಡಿಟ್ ವರದಿಯಂತೆ ಸಂಸ್ಥೆಯು ಆರ್ಥಿಕವಾಗಿ ಒಳ್ಳೆ ಸ್ಥಿತಿಗತಿಯನ್ನು ಹೊಂದಿರುತ್ತದೆ. ಸದರಿ ಸಂಸ್ಥೆಯವರು ಸರ್ಕಾರ ನಿಗಧಿಪಡಿಸಿದಂತೆ 

ಒಪ್ಪಿಗೆ ಪತ್ರವನ್ನು ಸಲ್ಲಿಸಿರುತ್ತಾರೆ . ರಾಯಚೂರು ಗ್ರಾಮದ ಮಾರ್ಗಸೂಚು (ಗೈಡನ್ ವ್ಯಾಲ್ಯೂ ) ಬೆಲೆ ಪ್ರತಿ ಎಕರೆಗೆ 
ದರ ರೂ . 6 , 00 ,000 - 00 ಇರುತ್ತದೆ. ಸದರಿ ಜಮೀನು ಅರಣ್ಯ ಜಮೀನಾಗಿರುವುದಿಲ್ಲ . ಈ ಜಮೀನು ನಗರ ವ್ಯಾಪ್ತಿಯಿಂದ 3. 00 ಕಿ. ಮೀ . ಅಂತರದಲ್ಲಿದೆ. 
ರಾಯಚೂರು ಜಿಲ್ಲೆಯು ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಪ್ರದೇಶವಾಗಿದ್ದು ಉದ್ದೇಶಿತ ಸಂಸ್ಥೆಯು ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ , ಸಾಂಸ್ಕೃತಿಕ 
ಮತ್ತು ಸಾಮಾಜಿಕ ಪುನರುತ್ಥಾನಗಳನ್ನು ಸಾಧಿಸುವ ಪರಿಕಲ್ಪನೆ ಹೊಂದಿದ್ದು, ಇಂತಹ ಧಾರ್ಮಿಕ ದತ್ತಿ ಸಂಸ್ಥೆಯ ( Religious and Charitable 
Trust/Institution) ಸ್ಥಾಪನೆಯು ಸಾರ್ವಜನಿಕ ಹಿತದೃಷ್ಟಿಯಿಂದ ಸೂಕ್ತವೆಂದು ಭಾವಿಸಿ ಸ್ವಾಮಿ ನಿರ್ಭಯಾನಂದ ಸರಸ್ವತಿ, ಅಧ್ಯಕ್ಷರು, ಶ್ರೀ ರಾಮಕೃಷ್ಣ 
ವಿವೇಕಾನಂದ ಆಶ್ರಮ ( ರಿ), ರಾಯಚೂರು ಇವರಿಗೆ ರಾಯಚೂರು ಜಿಲ್ಲೆ, ರಾಯಚೂರು ತಾಲ್ಲೂಕಿನ ರಾಯಚೂರು ಗ್ರಾಮದ ಸರ್ವೆ ನಂ . 1192ರಲ್ಲಿನ 
ಸಮಗ್ರ ವಿಸ್ತೀರ್ಣ 49 ಎಕರೆ 36 ಗುಂಟೆ ಗಾಯರಾಣ ಜಮೀನಿನ ಪೈಕಿ 36 ಎಕರೆ 36 ಗುಂಟೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮ 
21ರಡಿಯಲ್ಲಿ ಮಂಜೂರು ಮಾಡುವಂತೆ ಶಿಫಾರಸ್ಸು ಮಾಡಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್. ಡಿ : 17 : ಎಲ್‌ಜಿಆರ್‌ : 2012, ಬೆಂಗಳೂರು, ದಿನಾಂಕ: 22ನೇ ಡಿಸೆಂಬರ್ 2012 . 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆ, ರಾಯಚೂರು ತಾಲ್ಲೂಕಿನ, ರಾಯಚೂರು ಗ್ರಾಮದ ಸರ್ವೆ ನಂ . 1192ರಲ್ಲಿನ 49 
ಎಕರೆ 36 ಗುಂಟೆ ಜಮೀನಿನ ಪೈಕಿ 10 - 00 ಎಕರೆ ಸಮತಟ್ಟಾದ ಗೋಮಾಳ ಜಮೀನನ್ನು ಹಾಗೂ 6 ಎಕರೆ 30 ಗುಂಟೆ ಕಲ್ಲು ಬಂಡೆಗಳಿಂದ ಕೂಡಿದ 
(10 .00 ಎಕರೆ + 6.30 ಎಕರೆ) ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ ನಿಯಮ 97 ( 4) ರಡಿಯಲ್ಲಿನ ಅವಕಾಶದಂತೆ ಗಾಯರಾಣ 
ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969ರ ನಿಯಮ 21ರನ್ವಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಪುನರುತ್ಥಾನದ 
ಉದ್ದೇಶಕ್ಕಾಗಿ, ಸ್ವಾಮಿ ನಿರ್ಭಯಾನಂದ ಸರಸ್ವತಿ, ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ , ರಾಯಚೂರು ಇವರಿಗೆ ಈ ಜಮೀನನ್ನು ಮಂಜೂರು 
ಮಾಡುವುದರಿಂದ ಯಾವುದೇ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘನೆ ಮಾಡಿದಂತಾಗುವುದಿಲ್ಲವೆಂಬ ಷರತ್ತಿನೊಂದಿಗೆ ಮಂಜೂರು ಮಾಡಲಾಗಿದೆ. 
ಈ ಜಮೀನಿಗೆ ವಿಧಿಸಬೇಕಾಗಿರುವ ದರವನ್ನು ಪ್ರತ್ಯೇಕವಾಗಿ ಸೂಚಿಸಲಾಗುವುದು . ತರುವಾಯ ಈ ಆದೇಶ ಚಾಲ್ತಿಗೆ ಬರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ . ಜೆ. ಲಕ್ಷ್ಮೀನಾರಾಯಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 49 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 3) 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೫೫ 


ಕಾನುನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲೆ ಕುಂದಾಪುರ ಕಂದಾಯ ತಾಲ್ಲೂಕಿಗೆ ಹೆಚ್ಚುವರಿ ಒಂದು ನೋಟರಿ ಹುದ್ದೆಯನ್ನು 

ತುಂಬುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ : ಲಾ 179 ಎಲ್‌ಸಿಎಲ್ 2010 , ದಿನಾಂಕ: 30 - 04 - 2012 

- ಸರ್ಕಾರದ ಪತ್ರ ಸಂಖ್ಯೆ : ಲಾ 179 ಎಲ್ ಸಿಎಲ್ 2010 , ದಿನಾಂಕ : 02 - 06 - 2012 
3. ಆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಉಡುಪಿ ಇವರ ಪತ್ರ ಸಂಖ್ಯೆ : ಆಡಳಿತ- II/3381/2012, 

ದಿನಾಂಕ : 05 - 07 - 2012 
ಆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರವರು ಅಧಿಸೂಚನೆ ಸಂಖ್ಯೆ : ಎಡಿಎಂಎನ್‌ - 11/01 /2012 , 

ದಿನಾಂಕ : 11 - 06 - 2012 
4. ನೋಟರಿಗಳ ತಿದ್ದುಪಡಿ ನಿಯಮಗಳು 2009ರ ಅಧಿಸೂಚನೆ ಸಂಖ್ಯೆ : ಜಿಎಸ್ ಆರ್/114 ( %) 

ದಿನಾಂಕ : 24 - 02 - 2009 . 
5. ಸಂದರ್ಶನ ಮಂಡಳಿ ರಚನೆ ಅಧಿಸೂಚನೆ ಸಂಖ್ಯೆ : ಲಾ 61 ಎಲ್ ಸಿಎಲ್ 2011, 

ದಿನಾಂಕ : 14 /07 /2010 . 
6. ಸಂದರ್ಶನ ಸೂಚನಾ ಪತ್ರ ಸಂಖ್ಯೆ : ಲಾ 179 ಎಲ್‌ಸಿಎಲ್ 2010 , ದಿನಾಂಕ : 16 /08 /2012 . 


ಪ್ರಸ್ತಾವನೆ: 
ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 30 - 04 - 2012ರ ಆದೇಶದಲ್ಲಿ ಕುಂದಾಪುರ ಕಂದಾಯ ತಾಲ್ಲೂಕು, ಉಡುಪಿ ಜಿಲ್ಲೆಗೆ ಸಾರ್ವಜನಿಕರ 

ರಿ ಹುದ್ದೆಯನ್ನು ಸೃಜಿಸಲಾಗಿದ್ದು, ಅದರಂತೆ ನೋಟರಿ ಹುದ್ದೆಯನ್ನು ಭರ್ತಿ ಮಾಡಲು ನೋಟರಿಗಳ 
ಅಧಿನಿಯಮ/ನಿಯಮಗಳನ್ವಯ ಅಧಿಸೂಚನೆ ಹೊರಡಿಸುವ ಮೂಲಕ ಸ್ಥಳೀಯರಿಂದ ಅರ್ಜಿಗಳನ್ನು ಆಹ್ವಾನಿಸಿ ನೋಟರಿಗಳ ಅಧಿನಿಯಮ/ನಿಯಮಗಳು 
ಹಾಗೂ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1997ರ ನಿಯಮ 12ರಡಿಯಲ್ಲಿ ಪರಿಶೀಲಿಸಿ ಸೂಕ್ತ ಪ್ರಸ್ತಾವನೆಯನ್ನು 
ಕಳುಹಿಸಿಕೊಡುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಉಡುಪಿ ಜಿಲ್ಲೆ ಇವರನ್ನು ಮೇಲೆ (2) ರಲ್ಲಿ ಓದಲಾದ ದಿನಾಂಕ 02 - 06 - 2012ರ 
ಸರ್ಕಾರಿ ಪತ್ರದಲ್ಲಿ ಕೋರಲಾಗಿತ್ತು. 

ಅದರಂತೆ ಮೇಲೆ (3)ರಲ್ಲಿ ಓದಲಾದ ಪತ್ರಗಳೊಂದಿಗೆ 6 ಜನರ ಮೆಮೊರಿಯಲ್ಸ್ಗಳನ್ನೊಳಗೊಂಡ ಪ್ರಸ್ತಾವನೆಯನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ಉಡುಪಿ ಜಿಲ್ಲೆ ಇವರು ಸಲ್ಲಿಸಿದ್ದರು. ಆ ಪ್ರಸ್ತಾವನೆಯನ್ನು ಮೇಲೆ ( 4) ರಲ್ಲಿ ಓದಲಾದ ನೋಟರಿಗಳ ತಿದ್ದುಪಡಿ ನಿಯಮಗಳು 2009 
ರನ್ವಯ ಕರ್ನಾಟಕ ರಾಜ್ಯದಿಂದ ನೋಟರಿಗಳ ನೇಮಕಕ್ಕಾಗಿ ಮೇಲೆ (5) ರಲ್ಲಿ ಓದಲಾದ ದಿನಾಂಕ : 14- 07 - 2010ರ ಅಧಿಸೂಚನೆಯಲ್ಲಿ ರಚಿಸಲಾಗಿರುವ 
ಸಂದರ್ಶನ ಮಂಡಳಿಯ ಪರಿಶೀಲನೆಗೆ ಕಳುಹಿಸಿ ಎಲ್ಲಾ ಅಭ್ಯರ್ಥಿಗಳನ್ನು ಸಂದರ್ಶನ ಮಂಡಳಿಯ ಮುಂದೆ ಸಂದರ್ಶನಕ್ಕೆ ಹಾಜರಾಗುವಂತೆ ಮೇಲೆ 
( 6 ) ರಲ್ಲಿ ಓದಲಾದ ದಿನಾಂಕ : 16 - 08- 2012ರ ಸೂಚನಾ ಪತ್ರದಲ್ಲಿ ಸೂಚಿಸಲಾಗಿತ್ತು. ಅದರಂತೆ ಸಂದರ್ಶನ ಮಂಡಳಿಯು ಸಂದರ್ಶನ ನಡೆಸಿ ವರದಿ 
ಸಲ್ಲಿಸಿದೆ. 
ಸಂದರ್ಶನ ಮಂಡಳಿಯ ಶಿಫಾರಸ್ಸನ್ನು ಸರ್ಕಾರವು ಪರಿಗಣಿಸಿದೆ. ಅದರಂತೆ ಈ ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ : ಲಾ 179 ಎಲ್‌ಸಿಎಲ್ 2010, ಬೆಂಗಳೂರು ದಿನಾಂಕ: 10ನೇ ಅಕ್ಟೋಬರ್ , 2012 

ನೋಟರಿಗಳ ಅಧಿನಿಯಮ, 1952 ಹಾಗೂ ಇದರ ಅಡಿಯಲ್ಲಿ ರಚಿಸಲಾಗಿರುವ ನೋಟರಿಗಳ ನಿಯಮಗಳು, 1956 ಹಾಗೂ ನಂತರದ 
ತಿದ್ದುಪಡಿ ನಿಯಮಗಳನ್ವಯ ಪರಿಶೀಲಿಸಿ ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ ಅಧಿಕಾರದನ್ವಯ ಶ್ರೀ ಶ್ರೀಧರ ಮೊಗವೀರ, ತಂದೆ ಶ್ರೀ ಅಣ್ಣಪ್ಪ ಮೊಗವೀರ, 
ವೇಣುಗೋಪಾಲಕೃಷ್ಣ ದೇವಸ್ಥಾನ ರಸ್ತೆ, ಬಡಕೆರೆ -ಕೋಟೇಶ್ವರ ವಿಲೇಜ್, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ - 576 222ರವರನ್ನು ವೃತ್ತಿ ಪ್ರಮಾಣ ಪತ್ರ 
ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಕುಂದಾಪುರ ಕಂದಾಯ ತಾಲ್ಲೂಕಿನ ನೋಟರಿಗಳನ್ನಾಗಿ ನೇಮಿಸಿದೆ. 

ಸದರಿ ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾಕ ಸೇವೆಗಳು - 01 ನ್ಯಾಯ ಪರಿಪಾಲನೆ - 501 -0 - ಇತರೆ ಸ್ವೀಕೃತಿಗಳು - 06 ಇತರೆ 
ಬಾಬ್ಬುಗಳಿಗೆ (0070 - 01 -501 - 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ ರೂ . 1000 / - (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಆ ಬಗೆಗಿನ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಗಳನ್ನು ಹಾಜರುಪಡಿಸಿದ ನಂತರ 
ಅವರಿಗೆ ವೃತ್ತಿ ಪ್ರಮಾಣ ಪತ್ರ ನೀಡಲಾಗುವುದು . 

ವೃತ್ತಿ ಪ್ರಮಾಣ ಪತ್ರ ನೀಡಿದ ನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ , 1952ರ ಕಲಂ 4ನೇ ಪ್ರಕರಣದಡಿ ಸರ್ಕಾರ 
ನಿರ್ವಹಿಸುತ್ತಿರುವ ಪಟ್ಟಿಯಲ್ಲಿ ನಮೂದಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ರುಕ್ಕಿಣಿ ದಿವಾಕರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಆಡಳಿತ - 2), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


P . R . 50 


೪೫೬ 


ಭಾಗ ೧ 


ವಿಷಯ : 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಡಾ|| ಎಲ್. ಆರ್. ನಾಗರಾಜು, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೆಳ್ಳಾವಿ, 
ತುಮಕೂರು ಜಿಲ್ಲೆ ಇವರ ಅನಧಿಕೃತ ಗೈರುಹಾಜರಿಗೆ ಸಂಬಂಧಿಸಿದಂತೆ ಇವರನ್ನು ಸರ್ಕಾರಿ 
ಸೇವೆಯಿಂದ ವಜಾಗೊಳಿಸುವ ಬಗ್ಗೆ 
ಆಯುಕ್ತರು , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಇವರ ಪತ್ರ ಸಂಖ್ಯೆ : 
ಡಿಪಿಜಿ/ ಬೆಂವಿ /2 / ತು /5/2010 - 11 , ದಿನಾಂಕ: 26 -10 - 2012 


ಓದಲಾಗಿದೆ : 


2. ಆಯುಕ್ತಾಲಯದ ಸಮ ಸಂಖ್ಯೆ : ದೋಷಾರೋಪಣಾ ಪಟ್ಟಿ ದಿನಾಂಕ: 24 -09 -2010 


3. ವಿಚಾರಣಾಧಿಕಾರಿಗಳ ವರದಿ, ದಿನಾಂಕ: 12 - 06 - 2012 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರ. ಸಂ . (1)ರಲ್ಲಿ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರು ಸರ್ಕಾರಕ್ಕೆ ಪ್ರಸ್ತಾವನೆ 
ಸಲ್ಲಿಸಿ ಡಾ || ಎಲ್. ಆರ್. ನಾಗರಾಜು, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೆಳ್ಳಾವಿ, ತುಮಕೂರು ಜಿಲ್ಲೆ ಇವರು ದಿನಾಂಕ : 21- 08 - 1997ರಂದು 
ಸರ್ಕಾರಿ ಸೇವೆಗೆ ಸೇರಿ ದಿನಾಂಕ : 25 - 06 - 2007 ರಿಂದ 13 - 07 - 2007ರ ವರೆಗೆ ವೈಯಕ್ತಿಕ ಕಾರಣಗಳ ಮೇಲೆ ರಜೆ ಪಡೆದು ತೆರಳಿದ್ದು , ರಜೆಯ ಅವಧಿ 
ಮುಕ್ತಾಯಗೊಂಡ ನಂತರ ಕರ್ತವ್ಯಕ್ಕೆ ಹಾಜರಾಗದೆ ಅನಧಿಕೃತ ಗೈರುಹಾಜರಾದ ಕಾರಣ ಮೇಲೆ ಕ್ರ. ಸಂ . (2) ರಲ್ಲಿ ಓದಲಾದ ಕಾರಣ ಕೇಳುವ ಸೂಚನಾ 
ಪತ್ರದೊಂದಿಗೆ ದೋಷಾರೋಪಣಾ ಪಟ್ಟಿಯನ್ನು ಜಾರಿಮಾಡಲಾಗಿತ್ತು. ಸದರಿ ದೋಷಾರೋಪಣಾ ಪಟ್ಟಿಗೆ ವೈದ್ಯರು ರಕ್ಷಣಾ ಹೇಳಿಕೆ ಸಲ್ಲಿಸದೇ ಇದ್ದಕಾರಣ 
ಈ ಪ್ರಕರಣವನ್ನು ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಗಳನ್ನು ನೇಮಿಸಲಾಗಿತ್ತು. ಪ್ರಕರಣದ ವಿಚಾರಣಾ ಸಮಯದಲ್ಲಿ ಆಪಾದಿತ ವೈದ್ಯರು 
ವಿಚಾರಣೆಗೆ ಹಾಜರಾಗಿ ತಮ್ಮ ವಿರುದ್ಧದ ಆರೋಪವನ್ನು ಒಪ್ಪಿಕೊಂಡಿರುವುದರಿಂದ ವೈದ್ಯರ ವಿರುದ್ಧದ ಅನಧಿಕೃತ ಗೈರುಹಾಜರಿ ಆರೋಪವು 
ಸಾಬೀತಾಗಿರುವುದಾಗಿ ವಿಚಾರಣಾಧಿಕಾರಿಯವರು ಮೇಲೆ ಕ್ರ. ಸಂ . (3) ರಲ್ಲಿ ಓದಲಾದ ವಿಚಾರಣಾ ವರದಿಯಲ್ಲಿ ತಿಳಿಸಿರುವುದರಿಂದ ಡಾ|| ಎಲ್. ಆರ್. 
ನಾಗರಾಜು, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ , ಬೆಳ್ಳಾವಿ , ತುಮಕೂರು ಜಿಲ್ಲೆ ಇವರ ವಿರುದ್ದದ ಅನಧಿಕೃತ ಗೈರುಹಾಜರಿ ಆರೋಪವು 
ಸಾಬೀತಾಗಿರುವುದರಿಂದ ಹಾಗೂ ಖಾಯಂಪೂರ್ವ ಸೇವಾವಧಿ ಘೋಷಣೆಯಾಗದೇ ಇರುವುದರಿಂದ ಸದರಿಯವರನ್ನು ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸುವಂತೆ ಕೋರಿರುತ್ತಾರೆ. 


ಸರ್ಕಾರವು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಡಾ || ಎಲ್. ಆರ್. ನಾಗರಾಜು, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೆಳ್ಳಾವಿ, 
ತುಮಕೂರು ಜಿಲ್ಲೆ ಇವರ ವಿರುದ್ಧದ ಅನಧಿಕೃತ ಗೈರುಹಾಜರಿ ಆರೋಪವು ಸಾಬೀತಾಗಿರುವುದಾಗಿ ವಿಚಾರಣಾಧಿಕಾರಿಗಳು ವಿಚಾರಣಾ ವರದಿಯಲ್ಲಿ 
ತಿಳಿಸಿರುವುದರಿಂದ ಹಾಗೂ ವಿಚಾರಣಾ ಸಮಯದಲ್ಲಿ ಆಪಾದಿತ ವೈದ್ಯರು ವಿಚಾರಣೆಗೆ ಹಾಜರಾಗಿ ತವ 
ಹಿನ್ನೆಲೆಯಲ್ಲಿ ಸದರಿಯವರನ್ನು ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿಗಳ ನಿಯಮ 8 ( VI ) ರಡಿಯಲ್ಲಿ ಸರ್ಕಾರಿ ಸೇವೆಯಿಂದ 
ವಜಾಗೊಳಿಸಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ 


ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 386 ಎಂಎಸ್ಎ 2012 , ಬೆಂಗಳೂರು, ದಿನಾಂಕ: 05ನೇ ಜನವರಿ , 2013 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಡಾ|| ಎಲ್. ಆರ್. ನಾಗರಾಜು, ವೈದ್ಯಾಧಿಕಾರಿ , ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೆಳ್ಳಾವಿ, 
ತುಮಕೂರು ಜಿಲ್ಲೆ ಇವರನ್ನು ಅನಧಿಕೃತ ಗೈರುಹಾಜರಿ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿಗಳ ನಿಯಮ 
8 ( VIII) ರಡಿಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ಎಫ್ . ಹುಬ್ಬಳ್ಳಿ, 

ಸರ್ಕಾದ ಅಧೀನ ಕಾರ್ಯದರ್ಶಿ , 
PR, 51 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

ಕಂದಾಯ ಸಚಿವಾಲಯ 
ವಿಷಯ : ಬೆಂಗಳೂರು ಉತ್ತರ ( ಅಪರ) ತಾಲ್ಲೋಕು, ಹೊಸಹಳ್ಳಿ ಗ್ರಾಮ , ಜಾಲ ಹೋಬಳಿಯ ಸರ್ವೆ ನಂ . 21 ರಲ್ಲಿ 11 

ಎಕರೆ 30 ಗುಂಟೆ ವಿಸ್ತೀರ್ಣದ ಭೂಮಿಯನ್ನು ಶ್ರೀ ಕೆ . ಗೋಪಿನಾಥ್ ಇವರಿಗೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1 ಶ್ರೀ ಕೆ. ಗೋಪಿನಾಥ್ ಇವರು ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಸಿದ ಮನವಿ ದಿನಾಂಕ : 23 - 1 - 2001. 

ಸರ್ಕಾರಿ ಆದೇಶ ಸಂಖ್ಯೆ: ನಅಇ 35 ಯುಎಲ್‌ಸಿ 2008 , ದಿನಾಂಕ:17 -6 -2009. 
3 ಉಚ್ಚ ನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ : 27834 /2009 ರಲ್ಲಿ ದಿನಾಂಕ : 14 - 6 - 2010 ರಂದು 

ನೀಡಿದ ತೀರ್ಪು. 
4 ಶ್ರೀ ಕೆ. ಗೋಪಿನಾಥ್ ಇವರು ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಸಿದ ಮನವಿ ದಿನಾಂಕ : 13 -7 -2010 
5 ವಿಶೇಷ ಜಿಲ್ಲಾಧಿಕಾರಿ , ಬೆಂಗಳೂರು ಇವರ ಪತ್ರ ದಿನಾಂಕ : 12 -10 - 2010 ಹಾಗೂ 23 - 11 - 2010 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೫೭ 


6 ಮಾನ್ಯ ಉಚ್ಛನ್ಯಾಯಾಲಯವು ರಿಟ್ ಅರ್ಜಿ ಸಂಖ್ಯೆ : 35140/2011ರಲ್ಲಿ ದಿನಾಂಕ : 21 - 10 - 2011ರಂದು 

ನೀಡಿದ ತೀರ್ಪು. 
7 ಉಚ್ಚನ್ಯಾಯಾಲಯ ನಿಂದನಾ ಅರ್ಜಿ ಸಂಖ್ಯೆ : 656 /2012 . 
8 ಅಪರ ಸರ್ಕಾರಿ ವಕೀಲರು, ಉಚ್ಚನ್ಯಾಯಾಲಯ ಇವರ ಪತ್ರ ದಿನಾಂಕ : 22 - 8 - 2012. 

ದಿನಾಂಕ: 23 - 8 - 2012 ರಂದು ನಡೆದ ಸಚಿವ ಸಂಪುಟದ ಸಭೆಯ ಪ್ರಕರಣ ಸಂಖ್ಯೆ : 451/2012ರಲ್ಲಿ 

ಅನುಮೋದಿತ ನಿರ್ಣಯದಂತೆ. 
ಪ್ರಸ್ತಾವನೆ : 

ಮೇಲೆ (1)ರಲ್ಲಿ ಓದಲಾದ ಮನವಿಯಲ್ಲಿ ಶ್ರೀ ಕೆ. ಗೋಪಿನಾಥ್ ಇವರು ದಿನಾಂಕ : 23-1 -2001ರಲ್ಲಿ ನಗರಾಭಿವೃದ್ಧಿ ಇಲಾಖೆಗೆ ಮನವಿಯನ್ನು 
ಸಲ್ಲಿಸಿ ಬೆಂಗಳೂರು ಉತ್ತರ ತಾಲ್ಲೂಕು, ಯಶವಂತಪುರ ಹೋಬಳಿ , ಲಗ್ಗೆರೆ ಗ್ರಾಮದ ಸ. ನಂ . 9 /2ರಲ್ಲಿನ 16 ಎಕರೆ 10 ಗುಂಟೆ ಜಮೀನನ್ನು ನಗರ ಭೂ 
ಪರಿಮಿತಿ ಕಾಯ್ದೆ 1976ರ ಪ್ರಕಾರ ಖಾಲಿ ಜಮೀನೆಂದು ಸರ್ಕಾರವು ಸ್ವಾಧೀನಪಡಿಸಿಕೊಂಡಿದ್ದು , ಸದರಿ ಜಮೀನಿಗೆ ಪರಿಹಾರ ಧನವನ್ನು ಪಡೆದಿಲ್ಲವೆಂದು 
ಹಾಗೂ ಹಾಲಿ ತಾನೇ ಸ್ವಾಧೀನಾನುಭವದಲ್ಲಿರುವುದಾಗಿ ತಿಳಿಸಿ ನಗರ ಭೂ ಪರಿಮಿತಿ ನಿರಶನ ಕಾಯ್ದೆ 1999ರ ಪ್ರಕಾರ ಸದರಿ ಜಮೀನನ್ನು ತನ್ನ ಸುಪರ್ದಿಗೆ 

ರ ಈ ಬಗ್ಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂ . 51741 /2003 ಸಲ್ಲಿಸಿದ್ದು ರಾಜ್ಯ ಉಚ್ಚ 
ನ್ಯಾಯಾಲಯವು ದಿನಾಂಕ : 6- 2- 2004ರ ಆದೇಶದಲ್ಲಿ ಅರ್ಜಿದಾರರ ಮನವಿಯನ್ನು 3 ತಿಂಗಳೊಳಗಾಗಿ ಇತ್ಯರ್ಥಪಡಿಸುವಂತೆ ಸೂಚಿಸಿತ್ತು. 
2. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯ ವಶದಲ್ಲಿ ಬಾಕಿ ಉಳಿದಿರುವ 4 ಎಕರೆ 20 ಗುಂಟೆ ಜಮೀನನ್ನು ಯಾವುದೇ ರೂಪದ 
ಪರಿಹಾರವನ್ನು ಕೋರಬಾರದೆಂಬ ಷರತ್ತಿಗೊಳಪಡಿಸಿ ಮೇಲೆ (2) ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಗೋಪಿನಾಥ್‌ರವರಿಗೆ ಹಿಂತಿರುಗಿಸಲಾಗಿರುತ್ತದೆ. 
3. ಮೇಲೆ (3) ರಲ್ಲಿ ಓದಲಾದ ಮನವಿಯಲ್ಲಿ ಅರ್ಜಿದಾರರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 27834 /2009 ಅನ್ನು 
ಸಲ್ಲಿಸಿ ಸರ್ಕಾರದ ಆದೇಶ ದಿನಾಂಕ : 17- 6 - 2009ರಲ್ಲಿ ಯಾವುದೇ ರೂಪದ ಪರಿಹಾರವನ್ನು ಕೋರಬಾರದೆಂಬ ಷರತ್ತನ್ನು ವಿಧಿಸಿರುವುದನ್ನು 
ಪ್ರಶ್ನಿಸಿರುತ್ತಾರೆ. ಅಲ್ಲದೇ 16 ಎಕರೆ 10 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ಬದಲಿ ಜಮೀನು ನೀಡಲು ನಿರ್ದೇಶನ ನೀಡುವಂತೆ ಕೋರಿರುತ್ತಾರೆ. ರಾಜ್ಯ 
ಉಚ್ಚ ನ್ಯಾಯಾಲಯವು ದಿನಾಂಕ : 14 -6 - 2010ರ ಆದೇಶದಲ್ಲಿ ಸದರಿ ರಿಟ್ ಅರ್ಜಿಯನ್ನು non prosecution ಎಂದು ವಜಾಗೊಳಿಸಿರುತ್ತದೆ. 
4. ಮೇಲೆ ( 4) ರಲ್ಲಿ ಓದಲಾದ ಮನವಿಯಲ್ಲಿ ಅರ್ಜಿದಾರರು ದಿನಾಂಕ : 13 - 7 - 2010ರಂದು ನಗರಾಭಿವೃದ್ಧಿ ಇಲಾಖೆಗೆ ಮನವಿ ಸಲ್ಲಿಸಿ ನಗರ ಭೂ 
ಪರಿಮಿತಿ ಕಾಯ್ದೆ 1976ರಡಿಯಲ್ಲಿ ಲಗ್ಗೆರೆ ಗ್ರಾಮದ ಸ. ನಂ . 9/2ರಲ್ಲಿನ 16 ಎಕರೆ 10 ಗುಂಟೆ ವ್ಯವಸಾಯದ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿರುವುದು 
ಕಾನೂನು ಬಾಹಿರವಾಗಿರುವುದರಿಂದ ಹಾಗೂ ಈ ಜಮೀನಿಗೆ ಪರಿಹಾರವನ್ನು ಪಾವತಿಸದೇ ಇರುವುದರಿಂದ ಮರುಹಂಚಿಕೆ ಮಾಡಿರುವ 4 ಎಕರೆ 20 
ಗುಂಟೆ ಜಮೀನನ್ನು ಹೊರತುಪಡಿಸಿ ಉಳಿದ 11 ಎಕರೆ 30 ಗುಂಟೆ ಜಮೀನಿಗೆ ಬದಲಿಯಾಗಿ ಬೇರೆ ಕಡೆ ಬದಲಿ ಜಮೀನನ್ನು ನೀಡುವಂತೆ ಕೋರಿರುತ್ತಾರೆ. 
ಈ ಬಗ್ಗೆ ನಗರಾಭಿವೃದ್ಧಿ ಇಲಾಖೆಯು ಸರ್ಕಾರದ ಆದೇಶ ಸಂಖ್ಯೆ : ನಅಇ 50 ಯುಎಲ್‌ಸಿ 2010, ದಿನಾಂಕ : 3 - 9 - 2010ರಲ್ಲಿ ಬೆಂಗಳೂರು ಉತ್ತರ 
( ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸ. ನಂ . 21 ರಲ್ಲಿ 8 ಎಕರೆ 20 ಗುಂಟೆ ಹಾಗೂ ದೊಡ್ಡಜಾಲ ಗ್ರಾಮದ ಸ. ನಂ . 46ರಲ್ಲಿ 
3ಎಕರೆ 10 ಗುಂಟೆ ಜಮೀನನ್ನು ಶ್ರೀ ಗೋಪಿನಾಥ್ ರವರಿಗೆ ಬದಲಿ ಜಮೀನನ್ನಾಗಿ ಮಂಜೂರು ಮಾಡಲು ಆದೇಶಿಸಿರುತ್ತದೆ. ಈ ಜಮೀನುಗಳು ಸರ್ಕಾರಿ 
ಜಮೀನುಗಳಾಗಿದ್ದು, ಈ ಬಗ್ಗೆ ಕಂದಾಯ ಇಲಾಖೆಯು ನಿರ್ಣಯ ಕೈಗೊಳ್ಳಬೇಕಾಗಿರುವುದರಿಂದ ನಗರಾಭಿವೃದ್ಧಿ ಇಲಾಖೆಯು ಪ್ರಸ್ತಾವನೆಯನ್ನು ಕಂದಾಯ 
ಇಲಾಖೆಗೆ ವರ್ಗಾಯಿಸಿರುತ್ತದೆ. 
5 . ಹೊಸಹಳ್ಳಿ ಗ್ರಾಮದ ಸ. ನಂ . 21 ರಲ್ಲಿ ಮಂಜೂರಾತಿಗೆ ಜಮೀನು ಲಭ್ಯವಿಲ್ಲದೇ ಇರುವುದರಿಂದ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ 
ಜಿಲ್ಲೆ ಇವರು ದಿನಾಂಕ : 12 -10 - 2010 ಮತ್ತು 23 -11 - 2010ರ ಪತ್ರಗಳಲ್ಲಿ ಆನೇಕಲ್ ತಾಲ್ಲೂಕು, ಸರ್ಜಾಪುರ ಹೋಬಳಿ , ಕೂಡ್ಲು ಗ್ರಾಮದ ಸ. ನಂ . 148 
ರಲ್ಲಿ 7.10 ಎಕರೆ ಹಾಗೂ ಗೂಲಿಮಂಗಲ ಗ್ರಾಮದ ಸ. ನಂ . 67ರಲ್ಲಿ 1.00 ಎಕರೆ ಜಮೀನನ್ನು ಶ್ರೀ ಕೆ. ಗೋಪಿನಾಥ್ ಇವರಿಗೆ ಬದಲಿ ಜಮೀನನ್ನಾಗಿ 
ಮಂಜೂರು ಮಾಡಲು ಮೇಲೆ (5) ರಲ್ಲಿ ಓದಲಾದ ಪತ್ರಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
6. ಮೇಲೆ ( 6) ರಲ್ಲಿ ಓದಲಾದ ತೀರ್ಪಿನಲ್ಲಿ ಮಾನ್ಯ ನ್ಯಾಯಾಲಯವು ಈ ಕೆಳಗಿನಂತೆ ಆದೇಶಿಸಿತ್ತು. “ .................. Keeping in view of the 
order passed at Annexure-M . respondents are directed to give effect to the order passed at Annexure -M , within three months. If there is 
any difficulty in allotting the land shown at Annexure-M . some other suitable land may be granted . " 
7. ನಂತರ ರಿಟ್ ಅರ್ಜಿ ಸಂಖ್ಯೆ : 35140/ 2011 ಸಂಬಂಧಿಸಿದಂತೆ ಅರ್ಜಿದಾರರು ನ್ಯಾಯಾಲಯ ನಿಂದನಾ ಅರ್ಜಿ ಸಂಖ್ಯೆ : ಸಿಸಿಸಿ 656/2012 
( ಸಿವಿಲ್) ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿರುತ್ತಾರೆ . 
8. ಈ ಕುರಿತಂತೆ ಅಪರ ಸರ್ಕಾರಿ ವಕೀಲರು, ಉಚ್ಛನ್ಯಾಯಾಲಯ ಇವರು ಕೆಳಗಿನಂತೆ ತಿಳಿಸಿರುತ್ತಾರೆ. 


" The Complainant has filed the above petition , seeking to initiate contempt proceedings against the accused for disobeying 
the order dated 21 - 10- 2011 in W .P . No. 35140 of 2011. 


The above matter was listed before C .H . No. 3 on 22 -8 -2012 for orders. The undersigned prayed time to file the Counter 
Affidavit as well as stated thatthe Government is contemplating to file a Writ Appeal, challenging the order dated 21 -10 -2011 passed by 


೪೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೭, ೨೦೧೩ 


ಭಾಗ ೧ 


the learned Single Judge in W . P .No. 35140 of 2011 However, the Court has taken serious note of in -action on the part of the accused 
in not implementing the order passed by the High Court in the aforesaid Writ Petition . Further, the Court has passed in order, rejecting 
the prayer made by the undersigned that appeal is contemplated to be filed , challenging the order of the learned Single Judge . In view 
of non- implementation of the order, the Court has found that there exists a prima facie case and accordingly , posted the above matter 
for framing of charges against you and you are therefore , directed to appear before the Court on 24 -8 -2012 to answer the charges . 
Hence , you are hereby informed to appear before the Court to answer the Charges on 24 -8 -2012 at 10. 30 a.m . This is for your kind 
information and immediate action . " 


ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 360 ಎಲ್‌ಜಿಎಕ್ಸ್ 2011 , ಬೆಂಗಳೂರು, ದಿನಾಂಕ: 23 - 8.2012 . 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 50 ಯುಎಲ್‌ಸಿ 2010, ದಿನಾಂಕ : 3 - 9 - 2010 ರಲ್ಲಿ ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಜಾಲ 
ಹೋಬಳಿ, ಹೊಸಹಳ್ಳಿ ಗ್ರಾಮ ಸ. ನಂ . 21ರಲ್ಲಿ 8 ಎಕರೆ 20 ಗುಂಟೆ ಹಾಗೂ ದೊಡ್ಡಜಾಲ ಗ್ರಾಮದ ಸ. ನಂ . 46ರಲ್ಲಿ 3 ಎಕರೆ 10 ಗುಂಟೆ ಜಮೀನನ್ನು 
ಶ್ರೀ ಕೆ. ಗೋಪಿನಾಥ್ ಇವರಿಗೆ ಮಂಜೂರು ಮಾಡಿರುವುದನ್ನು ರದ್ದುಪಡಿಸಿ ಬೆಂಗಳೂರು ಉತ್ತರ ( ಅಪರ) ತಾಲ್ಲೋಕು, ಜಾಲ ಹೋಬಳಿಯ ಹೊಸಹಳ್ಳಿ 
ಗ್ರಾಮ ಸರ್ವೆ ನಂ . 21ರಲ್ಲಿ 11 ಎಕರೆ 30 ಗುಂಟೆ ವಿಸ್ತೀರ್ಣದ ಭೂಮಿ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕೆ. ರಾಮಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P. R. 2057 

ಕಂದಾಯ ಇಲಾಖೆ ( ಭೂ . ಮಂ ). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 2012 -13ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ/ ಅನುದಾನಿತ/ ಅನುದಾನ ರಹಿತ ಆಯುರ್ವೇದ, ಹೋಮಿಯೋಪತಿ, ಯುನಾನಿ 

ಹಾಗೂ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಪದವಿ ಕೋರ್ಸ್‌ಗಳ ಪ್ರವೇಶಕ್ಕೆ ಸೀಟ್ 
ಮ್ಯಾಟ್ರಿಕ್ , ನಿಗದಿಗೊಳಿಸುವ ಬಗ್ಗೆ. 


ಓದಲಾಗಿದೆ: ನಿರ್ದೇಶಕರು, ಆಯುಷ್ ನಿರ್ದೇಶನಾಲಯ , ಬೆಂಗಳೂರು ಇವರ ಪತ್ರ ಸಂಖ್ಯೆ : ಆಯುಷ್ / 2 / ಅಭಿವೃದ್ದಿ( 2) / 2012 - 13, 

ದಿನಾಂಕ: 7 - 7 - 2012 . 


ಪ್ರಸ್ತಾವನೆ: 


ಮೇಲೆ ಓದಲಾದ ಆಯುಷ್ ನಿರ್ದೇಶಕರ ಪತ್ರದಲ್ಲಿ 2012- 13ನೇ ಶೈಕ್ಷಣಿಕ ಸಾಲಿಗೆ ಕೇಂದ್ರ ಸರ್ಕಾರವು ರಾಜ್ಯದಲ್ಲಿನ ಸರ್ಕಾರಿ/ 
ಅನುದಾನಿತ/ ಅನುದಾನರಹಿತ ಮಹಾವಿದ್ಯಾಲಯಗಳನ್ನೊಳಗೊಂಡ 11 ಆಯುರ್ವೇದ, 11 ಹೋಮಿಯೋಪತಿ, 03 ಯುನಾನಿ ಹಾಗೂ 04 ಪ್ರಕೃತಿ ಚಿಕಿತ್ಸೆ 
ಮತ್ತು ಯೋಗ ಕಾಲೇಜುಗಳಲ್ಲಿ ಪದವಿ ಕೋರ್ಸಿನ ಪ್ರವೇಶಕ್ಕೆ ಮಾನ್ಯತೆ ನೀಡಿದ್ದು, ಸದರಿ ಕಾಲೇಜುಗಳಲ್ಲಿ ಲಭ್ಯವಾಗಬಹುದಾದ ಸೀಟುಗಳ ವರ್ಗವಾರು 
ಸೀಟ್ ಮ್ಯಾಟ್ರಿಕ್ಸ್‌ನ್ನು ಅನುಬಂಧ- 1 ರಿಂದ VII ರಲ್ಲಿರುವಂತೆ ನಿಗದಿಪಡಿಸಿ ಆದೇಶ ಹೊರಡಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 237 ಪಿಟಿಡಿ 2012 , ಬೆಂಗಳೂರು ದಿನಾಂಕ: 10 - 7 - 2012 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2012- 13ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ 11 ಖಾಸಗಿ ಆಯುರ್ವೇದ, 01 ಸರ್ಕಾರಿ 
ಹೋಮಿಯೋಪತಿ, 10 ಖಾಸಗಿ ಹೋಮಿಯೋಪತಿ , 03 ಖಾಸಗಿ ಯುನಾನಿ ಹಾಗೂ 01 ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಹಾಗೂ 03 ಖಾಸಗಿ 
ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯಗಳಲ್ಲಿ ಪದವಿ ಕೋರ್ಸುಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ನಿಯಮಾನುಸಾರ ಸೀಟುಗಳ ಹಂಚಿಕೆಯನ್ನು 
ಮಾಡಿ, ಸೀಟ್ ಮ್ಯಾಟ್ರಿಕ್ಸ್ ಹಾಗೂ ರೋಸ್ಟರ್ ಪಾಯಿಂಟ್‌ನ್ನು ಅನುಬಂಧ -I,II, III, IV , V, VI ಮತ್ತು VII ರಲ್ಲಿ ನಿಗದಿಪಡಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾರತೀಯ ವೈದ್ಯ ಪದ್ಧತಿ). 


227 0 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


೪೫೯ 


ANNEXURE -1 


(Government Seats in Aided & Un -Aided Ayurvedic Medical Colleges for the academic year 2012-13) 


4 


5 


| 6 


| 7 


8 


9 


10 


11 


12 


13 


14 


15 


16 


17 


18 


19 


20 


21 


22 


24 


26 


27 | 


28 


Sl. 


Name of the College 


Total 


No. of 


Special 


GM - 50 % 


SC- 15 % 


ST 3 % 


Cat-14 % 


Il(a)-15 % 


11(b)-4 % 


Ill(a )-4 % 


Ill(b)-5 % 


Intake 


Govt 


Quota 


|GGG 


| sc | sc | sc | st |ST | ST | ca 


= 


= 


III (a ) 


@ 


= 


oo= 


seats 


(R ) 


(R ) | (K ) 


(R ) 


I 


(K ) 


(R ) 


E 


(R ) 


(K ) 


Aided Ayurvedic Medical Colleges 


Ayurveda Mahavidyalaya, Hubli 


50 


40 


1 


13 


5 


1 


10 


1 


0 


1 


1 


0 


40 


5 


1 


3 


2 


1 


0 


1 


1 
1 
1 


0 
0 
1 


3 
3 
4 


2 
1 
2 


1 
1 
3 


1 
1 
1 


Ayurveda Mahavidyalaya, Bijapur 
Shri. B.M . Kankanawadi, Ayurvedic 
Medical College , Balgaum 


0 
0 
0 


0 


1 


0 


1 


0 


1 


75 


53 


2 


20 


5 


1 


3 


2 


2 


1 


0 


0 


1 


0 


1 


1 


1 


1 


0 


Un-AIDED Ayurvedic Medical 


Colleges 


| 60 


12 


10 


| 1 


1 


1 


0 


1 


0 


0 


0 


0 


0 


1 


1 


0 


0 


0 


0 


10 


0 


0 


1 


0 


A.L.N . Rao Memorial Ayurvedica 
Medical College,Koppa 


50 


10 


1 


0 


1 


1 


0 


0 


0 


1 


0 


0 


1 


1 


0 


0 


0 


1 


To 


0 


0 


0 


0 


Basaveshwara Vidhyavardhaka 
Sangha Ayurvedic Medical College , 
Bagalkote 


Medical 


50 


2 


1 


1 


0 


0 


0 


0 


0 


0 


0 


1 


0 


0 


0 


0 


o 


0 


0 


0 


1 


Shusrutha Ayurvedic 
College, Bangalore 


50 


| 100 


1 


0 


1 


1 


0 


0 


0 


To 


0 


1 


1 


0 


0 


0 


T0 


0 


0 


0 


0 


Ashwini Ayurvedic Medical College, 
Tumkur 
J.G. Co -operative Ayurvedic Medical 
College Ghataprabha 


8 . 


40 


8 


0 


3 


1 


0 


1 


0 


0 


0 


0 


0 


0 


0 


0 


1 


0 


0 


1 


0 


0 


0 


0 


0 


1 


YŁO 


FDFEIT DDWTE, Cowot, JJO236 = 2, gona 


0 


| 8 


1 


0 


1 


0 


0 


0 


0 


1 


0 


0 


1 


0 


0 


1 


0 


Rajivgandhi Education Society s | 40 
Ayurvedic Medical College , Ron 
Atreya Ayurvedic Medical College, 50 
Banglaore 


TO 


10 


1 


2 1 2 


1 


0 


1 


0 


0 


0 


0 


0 


0 


1 


1 


0 


0 


0 


0 


0 


0 


0 


0 


0 


1 


0 


of 


Ayurveda 


40 


8 


0 


3 


1 


0 


1 


0 


0 


0 


0 


0 


0 


0 


0 


1 


0 


0 


1 


0 


0 


0 


0 


0 


1 


0 


0 


Muniyal Institute 
Sciences , Manipal 


Total 


555 


209 


6 


70 


25 


6 


16 


10 


2 


18 


0 


3 


3 


4 


Note : 1. * The Seat Matrix is subjected to change either way as per the Directions of Rajiv Ghandhi University of Health Sciences & Govt. of Karnataka from time to time 

2. As per the directions of the Government of India Letter No . 1. 20025 /4 / 2012 -IC (AYUSH ), Dated 10th April 2012 One Seat Reserved for AYUSH Scholarship Students under ICCR Sponsored 

Scheme at B .M . Kankanwadi Ayurvedic Medical College, Belgaum . 


K . N . Hariniyamma 
Under Secretary to Government. 
Health & Family Welfare Department. 

IMD . 


ANNEXURE - II 


c 


Name of the College 


Sports 


NCC- B 


Total 


SPECIAL QUOTA : AYURVEDA- 2012 -13 
Defence Ex-Defence G . O .I. 

AYUSH 
Nominee Scholarship quota 

o 


Physically 
Handicapped 


2 


1. 


Shushrutha Ayurvedica Medical College , Bangalore 


0 


Shri. B .M . Kankanwadi Ayurvedic Medical College , Belgaum 


1 


Ayurveda Mahavidyalaya , Hubli 


4 . 


Ayurveda Mahavidyalaya, Bijapura 


5 . 


Atreya Ayurvedica Medical College, Bangalore 


o 


1 


L 


0 


1 


Total 


0 


0 


- 


5 


0 


/ 


6 


K . N . Hariniyamma 
Under Secretary to Government. 
Health & Family Welfare Department. 

IMD . 


280 0 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


YŁO 


ANNEXURE - III 


TOTAL INTAKE OF BHMS GOVERNMENT SEATS IN HOMOEOPATHIC MEDICAL COLLEGES FOR THE ACADEMIC YEAR 2012- 13 


3 


5 


6 


9 


10 


11 


12 


13 


14 


15 


16 


17 


18 


19 


20 


21 


22 


23 


24 


25 


26 


27 


28 


Name ofthe College 


Special 


GM -50 % 


SC - 15 % 


ST 3 % 


Cat-14 % 


Il (a)- 15 % 


ll (b)-4 % 


Ill(a )-4 % 


Ill(b )-5 % 


Total No.of 
Intake Govt 


Quota 


GM 


GM 


GM 


SC 


SC 


SC 


ST 


ST 


ST 


Cat 


Cat 


Cat 


= 


= 


= 


ll(b) 


III (a) 


@ 


ē 


2 


seats 


(R ) 


(K ) 


(R ) 


(K ) 


(R ) (K) 


(R ) 


(K ) 


GOVERNMENT COLLEGE 
Govt. Homoeopathic Medical 40 
College,Bangalore 


406 


T 14 


3 


3 


1 


1 


1 


10 10 


3 


1 


1 


0 


1 


0 


0 


1 


UN -AIDED COLLEGES 


75 


152 


Bhagavan Buddha Homoeopathic 
Medical College , Bangalore 


3. 


100 


20 


2 


7 


2 


0 


2 


0 


0 


1 


0 


0 


0 


1 


0 


2 


0 


0 


0 


0 


1 


0 


0 


1 


0 


A .M . Shaik Homoeopathic Medical 
College, Belgaum 


100 


| 20 


1 


2 


0 


1 


0 


0 


0 


1 


0 


0 


2 


0 


0 


0 


0 


1 


1 


0 


0 


1 


0 


0 


Bharatesh Homoeopathic Mecical 
College, Belgaum 


40 


8 


0 


3 


1 


0 


1 


0 


0 


0 


0 


0 


0 


1 


0 


1 


1 


0 


0 


0 


0 


0 


0 


0 


0 


0 


0 


Shiva Basavajyothi Homoeopathic 
Medical College, Belgaum 


| 75 


15 


2 


3 


1 


1 


1 


1 


0 


0 


1 


0 


0 


0 


0 


1 


1 


0 


1 


T0 


0 


0 


1 


1 


0 


Father Muller s Homoeopathic 
Medical College,Mangalore 


100 


20 


17 


2 


1 


1 


0 


2 


0 


0 


0 


0 


0 


1 


1 


0 


1 


1 


0 


1 


0 


0 


1 


0 


Dr. B .D . Jathi Homoeopathic 
Medical College , Dharwad 
H .K .E. Homoeopathy Medical 
College, Gulbarga 


O 


100 


20 


7 


2 


1 


2 


1 


0 


1 


0 


0 


1 


10 


0 


1 


1 


0 


1 


0 


1 


0 


0 


0 


1 


YE9 


FODFET DOWTE, Cowot, JJO236 = 2, 90na 


JOM 


50 


10 


To 


14 


1 


0 


1 


0 


TOO 


1 


0 


1 


0 


O 


0 


0 


0 


O 


Sri Sathyasai College of 
Homoeopathic Med . College , 
Dharwar 


50 


100 


1 1 


0 


1 


0 


0 


0 


0 


0 


1 


TOO 


1 


0 


1 


0 


0 


0 


1 


0 


0 


1 


0 


Alva s Homoeopathic Medical 
College, Moodbidre 
S .B. Shirkoli Homoeopathic Medical 
College, Sankeshwara 
Grand Total(Homoeo ) 


50 


10 


3 


1 


0 


1 


0 


0 


0 


0 


0 


0 


0 


1 


0 


0 


1 


0 


0 


10 


0 


1 


0 


780 


188 


15 


63 


17 


6 


16 


4 


4 


3 


1 


2 


4 


2 


1 


15 5 


3 


5 


1 


1 


1 


1 


1 


8 


Note : 1. * The SeatMatrix is subjected to change either way as per the Directions of Rajiv Ghandhi University of Health Sciences & Govt. of Karnataka from time to time 

2 . The following colleges has surrender the seats. These seats can be allotted to G .M . quota only. 
( a ) Shiva Basava Jyothi Homoeopathic college , Belgaum : 25 seats 
(b ) S.B . Shirkoli Homoeopathic Medical College , Sankeshwara : 25 seats 

K .N . Hariniyamma 
Under Secretary to Government. 
Health & Family Welfare Department.( IMD ). 


ANNEXURE - IV 


SPECIAL QUOTA : HOMOEOPATHY-2012 -13 


Name of the College 


Defence 


Ex 


Under CARP 


Sports 


NCC- B 


Total 


G .O .I. 
Nominee 


Physically 
Handicapped 


Defence 


Quota 


HOMOEOPATHY COLLEGES 


Government Homoeopathic Medical College, Bangalore 


- 


2 


1 


6 


Bhagawan Buddha Homoeopathic Medical College, Bangalore 


o 


District 


Father Muller s Homoeopathic Medical College, Mangalore 


o 


4 . 


A .M . Shaik Homoeopathic Medical College , Belgaum 


--- 


0 


1 


5 . 


Bharatesh Homoeopathic Medical College , Belgaum 


238 0 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೭, ೨೦೧೩ 


$ { 2 


6. 


B.D. JattiHomoeopathic Medical, College, Dharwad 


1 


1 
15 


7 . S .B . Shirkoli Homoeopathic Medical College , Sankeshwara 
Total 

1 
Note : 1. Seats Reserved under Government Quota for CARP (Central Armed Reserve Police ) at S . B . Shirkoli Homoeopathic Medical College , Sankeshwara . 

K . N . Hariniyamma 
Under Secretary to Government. 
Health & Family Welfare Department. (IMD). 


ANNEXURE - V 


TOTAL INTAKE OF BUMS GOVERNMENT SEATS IN PRIVATE UNANIMEDICAL COLLEGES FOR THE ACADEMIC YEAR 2012-13 
| 3 | 4 | 5 6 7 8 9 10 11 12 13 14 15 16 17 18 19 20 21 22 23 


24 


25 


26 


27 


28 


SI. 


Nameof the College 


Total 


No.of 


Special 


GM -50 % 


SC -15 % 


ST 3 % 


Cat-14 % 


1l(a)-15 % 


ll(b )-4 % 


Ill (a)-4 % 


Ill(b)-5 % 


No 


Intake Govt Quota 


GMGM 


GM 


SC 


SC 


SC 


ST 


ST 


ST Cat 

1 


Cat Cat I 

(a) 


II 
(a) 


ll(b) 


| 


(a) 


(b) 


(b) 


II(a) IIIIIIIIIIII 

(a) (a) (b) (b) (b) 
(R) | (K) (R) (K) 


seats 


P 1H 


UN - AIDED COLLEGES 


H 


toto to To 


40 


1 


0 


0 


0 


0 


0 


1 


0 1 0 1 1 


0 


0 


0 


0 


0 


0 


0 


1 


Luqman UnaniMedical College , 
Bijapur 
Tippu Sultan UnaniMedical 
College , Gulbarga 


I toto to To 


1 


0 


0 


0 


0 


0 


0 


0 


0 


1 


0 


0 


0 


0 


0 


1 


0 


0 


1 


0 


40 


8 


0 


3 


1 


HMS UnaniMedical College , 
Tumkur 


1 


0 


0 


0 


0 


0 


0 


0 


0 


1 


0 


0 


0 


0 


0 


1 


0 


0 


1 


Total 


120 


24 


9 


3 


0 


3 0 0 


0 0 


0 1 


0 


0 


3 0 


0 0 0 


0 2 


0 


0 3 0 


0 


Note : * The Seat Matrix is subjected to change either way as per the Directions of Rajiv Ghandhi University of Health Sciences & Govt. of Karnataka from time to time 


K .N . Hariniyamma 
Under Secretary to Government. 
Health & Family Welfare Department. ( IMD). 


$ £ $ 


FDF :37 Odds , Wowo, Japjoc 2 , 900a 


2007 


1 


No 


(6 ) 


ANNEXURE - VI 
TOTAL INTAKE OF BNYS GOVERNMENT SEATS IN NATUROPATHY AND YOGA MEDICAL COLLEGES FOR THE ACADEMIC YEAR 2012 -13 

3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 
SI. Name of the College Total No.of Special GM -50 % 

SC - 15 % ST 3 % Cat-14 % Il( a )- 15 % 11(b )-4 % III (a )-4 % 

1(b )-5 % 
Intake Govt Quota GM GM GM SC SC SC ST ST ST Cat Cat Cat II 111111 (b ) III (a ) III 

(a) (a) (a) (b ) 

(a ) (b ) (b ) (b ) 
seats (K) (R ) (K ) (R) (K) (R ) (K ) (R ) (K ) (R ) 

(R ) (K ) (R ) (K ) 
NATURECURE & YOGA 
COLLEGE 
GOVERNMENT COLLEGE 
Govt.Nature Cure & Yoga College , 25 

0 0 

| 1 0 0 
Mysore 

UN -AIDED COLLEGES 
2. S.D.M . College of Naturopathy 100 20 0 7 2 1 2 1 0 1 0 0 1 0 0 1 1 0 1 0 0 1 0 0 0 1 0 
3. Alva s College of Naturopathy and 60 12 0 4 1 1 1 0 1 0 0 0 0 0 0 1 1 0 1 0 0 0 0 0 1 0 0 

Yogic Sciences, Moodbidri 
4 . Swamy Vivekananda Yoga 50 10 1 2 2 1 1 1 0 0 0 0 0 0 0 1 0 0 0 0 0 0 0 0 1 0 0 

Anusandhana Samsthana 
Grand Total (NC & Yoga) 

235 67 4 21 7 4 6 3 1 2 0 0 2 0 0 5 3 0 3 0 0 2 0 0 3 1 0 
Note : 1. The Seat Matrix is subjected to change either way as per the Directions of Rajiv Ghandhi University of Health Sciences & Govt. of Karnataka from time to time 
2 . The following college has surrender the seats. These seats can be allotted to G .M . quota only. 
(a ) S . D .M . College of Naturopathy and Yogic Sciences , Ujire : 10 seats 

K . N . Hariniyamma 
Under Secretary to Government. 

Health & Family Welfare Department. ( IMD). 
ANNEXURE - VII 
SPECIAL QUOTA : NATURE CURE & YOGA-2012- 13 

Ex G . O .I. 

Physically 
Name of the College 

Defence 

Sports 

NCC- B | Total 
Defence Nominee 

Handicapped 
NATURECURE & YOGA COLLEGES 
GovernmentNature Cure & Yoga College , Mysore 

0 O 1 

0 L 3 
Swamy Vivekananda Yoga Anusandhana Samsthana, Jigani, 

0 0 

O 

1 
Bangalore Rural 
Total O 

4 
K . N . Hariniyamma 

Under Secretary to Government. 
P . R . 1940 

Health & Family Welfare Department. (IMD ) . 


Si 


1 . 


